ಹಾ ಸಂಪಾದಕ: ಚಂದ್ರಶೇಖರ ಪಾಟೀಲ 


ರಂಪಾಯಣ : ಭಾಗ ೪ 
ಫಿಸ್ತಕ ಪ್ರೇಮದ ಫಲಶ್ರುತಿ 
ಮುನ್ನುಡಿ 


೦ 


ಕರ್ನಾಟಕದಲ್ಲಿ ಬೌದ್ಧಧರ್ಮದ 
ಶ್ರನರುಜ್ಜೀವನ'' 


ೇಂದ್ರದ ಹೊಸ ಶಿಕ್ಷಣ ನೀತಿ : ೨೦೧೬ 


€ಂದ್ರ ಅಕಾಡೆಮಿ : ಅನುವಾದಿತ ಕೃತಿಗಳು 


ಕಂಪಾಕಾಲಂ 
ತಾನ್‌ ಬೆನ್‌ ರ್ಯಾಮ್‌ಸನ್‌ : 
ಸಾಹಿತ್ಕಿತ ರಾಜಕೀಯ 


೦೧೫ರ ಪ್ರಕಟಣೆಗಳು 


ಸಂಕ್ರಮಣ ಪ್ರಕಾಶನ, ಬೆಂಗಳೂರು 


ಪಂಶುಮಣ 
ಸಾಹಿತ್ಯ ಸಂಕಲನ 


ಸಂಪುಟ: ೫೧ ಸಂಚಿಕೆ : ೦೪ 
ಜುಲೈ-ಆಗಸ್ಟ್‌ ೨೦೧೬ 


ಸಂಪಾದಕ 
ಚಂದ್ರಶೇಖರ ಪಾಟೀಲ (ಚಂಪಾ) 
ವ್ಯವಸ್ಥಾಪಕ 

ಛು 
ಸುನಿಲ ಪಾಟೀಲ 


ವಾರ್ಷಿಕ ಚಂದಾ : ರೂ. ೨೦೦ 
ಐದು ವರ್ಷಕ್ಕೆ : ರೂ.೯೦೦ 
ಆಜೀವ ಚಂದಾ : ರೂ. ೩,೦೦೦ 
ಮಹಾ ಪೋಷಕತ್ವ : ರೂ. ೫,೦೦೦ 


ಸಂಕ್ರಮಣ ಪ್ರಕಾಶನ 
ಎರಡನೆ ಮೇನ್‌, ಜ್ಯೋತಿ ಲೇಔಟ್‌ 
ಜರಗನಹಳ್ಳಿ, ವಾರ್ಡ್‌-೧೮೬, ಜೆ.ಪಿ. 
ನಗರ ಅಂಚೆ, ಬೆಂಗಳೂರು ೫೬೦ ೦೭೮ 
ಫೋನು: ೦೮೦-೨೬೩೨ ೩೩ ೪೪ 
ಮೊಬೈಲ್‌: ೯೪೪೯೦-೬೯೩೪೪ 


ಸಂಕ್ರಮಣ ಪ್ರಕಾಶನ : ಬ್ಯಾಂಕ್‌ ಖಾತೆ 


ಕರೆಂಟ್‌ ಅಕೌಂಟ್‌ 

ಸಂಖ್ಯೆ: ೫೪೦೨೧೨-೫೫೭೪೯ 
ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು (SBM) 
ಬಸವನಗುಡಿ ಶಾಖೆ, ಬೆಂಗಳೂರು - ೦೪. 
IFSC No. SBMY 00 40014 


ಯಾವ ಹೆಚ್ಚಿನ ವೆಚ್ಚವೂ ಇಲ್ಲದೆ ಈ ಖಾತೆಗೆ ನೀವು 
ಚಂದಾ ಸಂದಾಯ ಮಾಡಬಹುದು. ನಿಮ್ಮ ಬ್ಯಾಂಕ್‌ 
ಮ್ಯಾನೇಜರರ ಸಲಹೆ ಪಡೆಯಿರಿ. 


ಹೀಗೆ ಮಾಡಿದ ನಂತರ ನೀವು ನಮಗೆ ಒಂದು ಪತ್ರ 
ಬರೆಯಬೇಕು. 


ಲಿಪಿ ಜೋಡಣೆ ಹಾಗೂ ಮುದ್ರಣ 
ನೇತ್ರಾ ಪ್ರಿಂಟರ್ಸ್‌ 
ಬೆಂಗಳೂರು-೫೬೦ ೦೧೮ 


ಈ ಸಂಚಿಕೆಯಲ್ಲಿ 


ಡಾನ್‌ ಬೆನ್‌ ರ್ಯಾಮ್‌ಸನ್‌ : ಸಾಹಿತಿಕ ರಾಜಕೀಯ 
ಚಂದ್ರಶೇಖರ ಪಾಟೀಲ ೦೧ 


ಪಂಪಾಯಣ-೪ (ಪ್ರಬಂಧ) 


ಶಿವರಾಮಯ್ಯ / ಉಷಾ ೧೧ 
ಪುಸ್ತಕ ಪ್ರೇಮದ ಫಲಶ್ರುತಿ 

ಕೆ. ಎಸ್‌. ಭಗವಾನ್‌ ೨೧ 
ಮುನ್ನುಡಿ (ಪ್ರಸಂಗ 

ಹಜರತ ಅಲಿ ದೇಗಿನಾಳ ೩೩ 
ಕರ್ನಾಟಕದಲ್ಲಿ ಬೌದ್ಧ ಧರ್ಮದ 
ಪುನರುಜ್ಜೀವನ (ಅವಲೋಕನೆ) 
ಮಹಾಂತೇಶ ದೋಟಿಹಾಳ ೩೯ 


ಕೇಂದ್ರದ ಹೊಸ ಶಿಕ್ಷಣ ನೀತಿ - ೨೦೧೬ 
ಬಿ. ಶ್ರೀಪಾದ ಭಟ್‌ ೪೯ 


ಕೇಂದ್ರ ಅಕಾಡೆಮಿ : ೪ ಅನುವಾದಿತ ಕೃತಿಗಳು 


ಚನ್ನಪ್ಪ ಅಂಗಡಿ ೬೨ 
೨೦೧೫ರ ಪ್ರಕಟಣೆಗಳು ೬೯ 
ಕಾವ್ಮ 

ಎಂ. ಲತಾ ನಾಗರಾಜ ೦೯ 
ವಿಡಂಬಾರಿ ೨೦ 
ಬಸವರಾಜ ಸಬರದ ೩೧ 
ಕುಮಾರ್‌ ಅನುಪಮ್‌ / 

ಎಲ್‌ ಜಿ. ಮೀರಾ ೪೮ 
ಬಿ. ಶೃಂಗೇಶ್ವರ ೬೮ 


| ಚಂಪಾಕಾಲಂ | 


ಡಾನ್‌ ಬೆನ್‌ ರ್ಯಾಮ್‌ಸನ್‌ ಸಾಹಿತ್ಯಿಕ ರಾಜಕೀಯ 


* ಚಂದ್ರಶೇಖರ ಪಾಟೀಲ 


ಸಾವಿರಾರು ವರ್ಷಗಳ ಭವ್ಯ, ದಿವ್ಯ ಇತಿಹಾಸವಿರುವ ನಮ್ಮ ಕನ್ನಡ ನುಡಿ 
ಇಂದು ಕನ್ನಡ ನಾಡಿನಲ್ಲಿಯೇ ಕೊನೆಯ ಉಸಿರು ಎಳೆಯುತ್ತಿದೆ : ಜಗತ್ತಿನಲ್ಲಿ 
ಅವಸಾನದ ಅಂಚಿನಲ್ಲಿರುವ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವೂ ಇದೆ... 


ಇತ್ಯಾದಿ ಪ್ರಳಯ ಸೂಚಕ ಕಳವಳದ ಹೇಳಿಕೆಗಳನ್ನು ಆಗೀಗ ಪತ್ರಿಕೆಗಳಲ್ಲಿ 
ಓದುತ್ತಲೇ ಇದ್ದೇವೆ. ಬೆಂಗಳೂರೇ ಬ್ರಹ್ಮಾಂಡ ಅಂದುಕೊಂಡಿರುವ ಬೆಂಗಳೂರಿಗರೇ 
- (ಇವರಲ್ಲಿ ಬಹುತೇಕರ ಮಕ್ಕಳು ಪರದೇಶದಲ್ಲಿದ್ದಾರೆ; ಮೊಮ್ಮಕ್ಕಳಂತೂ 
made in America) - ಇಂಥ ಅಭಿಪ್ರಾಯ ರೂಪಿಸುವವರಲ್ಲಿ ಪ್ರಮುಖರು. 
ನಮ್ಮ ಕೆಲವು ಕನ್ನಡ ಕವಿಗಳೂ ವಿದ್ವಾಂಸರೂ ಇದಕ್ಕೆ ಸೋಬಾನ 
ಹಾಡುತ್ತಿದ್ದಾರೆ. 

ಆದರೆ ಕರ್ನಾಟಕದ ಒಳನಾಡು-ಗಡಿನಾಡು-ಹೊರನಾಡಿನ ತುಂಬ ಹರಗ್ಯಾಡಿ 
ಬಂದಿರುವ ನನ್ನಂಥ ನಾನು ಹೇಳುವುದು : ಒಂದು ಭಾಷೆ ಸಾಯುವುದು 
ಆ ಭಾಷೆಯನ್ನಾಡುವ ಕೊನೆಯ ಮನುಷ್ಯ ಪ್ರಾಣಿ ಗೊಟಕ್‌ ಅಂದಾಗ ಮಾತ್ರ 
ನಮ್ಮ ಈಗಿನ ಜನಸಂಖ್ಯೆ ಆರೂವರೆ ಕೋಟಿ. ಇವರೆಲ್ಲ ಸಾಯಲು ಇನ್ನೂ 
೫೦-೬೦ ವರ್ಷವಾದರೂ ಬೇಕು. ಅಲ್ಲಿಯವರೆಗೆ ಆರಾಮಾಗಿ ಕನ್ನಡವೇ 
ನಮ್ಮ ಉಸಿರು-ಹಸಿರು-ಬಸಿರು ಇತ್ಯಾದಿ ಹಾಡುತ್ತ ಹಾಯಾಗಿರೋಣ. 


ವಸ್ತು ಸ್ಥಿತಿ ಬೇರೆಯೇ ಇದೆ. ಬೆಂಗಳೂರು ರಾಜಧಾನಿಯ ದಿನ ಪತ್ರಿಕೆಗಳ 
"ಇಂದಿನ ಕಾರ್ಯಕ್ರಮ' ನೋಡಿದರೆ ಸಾಕು. ದಿನಕ್ಕೆ ಕನಿಷ್ಠ ೮-೧೦ ಕನ್ನಡ 
ಪುಸ್ತಕಗಳು ಲೋಕಾರ್ಪಣಗೊಳ್ಳುತ್ತವೆ. ಒಂದು ಅ೦ದಾಜಿನ ಪ್ರಕಾರ ವರ್ಷಕ್ಕೆ 
ಏಳು ಸಾವಿರ ಪುಸ್ತಕ ಬಿಡುಗಡೆ ಆಗುತ್ತವೆ. ನೂರಾರು ವಿಚಾರ ಸಂಕಿರಣ 
- ಸಮಾವೇಶ - ಸತ್ಕಾರ ಸಮಾರಂಭಗಳು. ಬಹುರಾಷ್ಟ್ರೀಯ ಕಂಪನಿಗಳೂ 
ಸ್ಥಳೀಯ ಭಾಷೆಯಲ್ಲಿಯೇ ಜಾಹಿರಾತು ನೀಡುತ್ತವೆ. ಅಂತರಜಾಲದಲ್ಲಿ, 
ಸೋಶಿಯಲ್‌ ಮೀಡಿಯಾದಲ್ಲಿ ಕನ್ನಡದ್ದೇ ದರಬಾರು. ೨೫ಕ್ಕೆ ಹೆಚ್ಚು 
ಚಾನೆಲ್‌ಗಳು ಕನ್ನಡದವು. ಅಲ್ಲಿ ಕಿವಿಗೆ ಬೀಳುವುದು ರಾಜಧಾನಿ ಸುತ್ತಲಿನ 
“ಶಿಷ್ಟಗನ್ನಡ' ಮಾತ್ರವಲ್ಲ; ನಾಡನ್ನು ಆವರಿಸಿದ ಎಲ್ಲ ನಮೂನೆಯ “ಕನ್ನಡ೦ಗಳ್‌'. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧ 


ಇಷ್ಟೆಲ್ಲ ಪುರಾಣ ಯಾಕೆಂದರೆ ೩೦-೩೫ ವರ್ಷ ಮಾಸ್ತರಿಕೆ ಮಾಡಿ, 
ಅಕರವಲಯದಲ್ಲೂ ಅದು ಇದು ಆರಂಬ ಮಾಡಿ ಈಗ ನಿವೃತ್ತನಾಗಿ, 
ನಿರುದ್ಯೋಗಿಯಾಗಿ ರಾಜಧಾನಿ ಸೇರಿರುವ ನನ್ನಂಥವನಿಗೆ ಮಾಡಲು ಕೆಲಸವೇ 
ಇಲ್ಲ ಅನ್ನುವಂತಿಲ್ಲ. ವಾರಕ್ಕೆ ಎರಡು-ಮೂರು ಸಭೆ. ಅಲ್ಲಿ ಉದ್ಭಾಟಕ - 
ಪ್ರಬಂಧ ಮಂಡಕ - ಅಧ್ಯಕ್ಷ ಮುಂತಾದ ಪಾತ್ರಗಳು. ಟಿ.ವಿ. ಚಾನೆಲ್‌ಗಳಲ್ಲಿ 
ಅದು ಇದು ಮಾತು ಮಾತು ಮಾತು wಂrds words words... 


ಅಂಥದೊಂದು ಪ್ರಸಂಗ ಕುರಿತು ಈ ಮುನ್ನುಡಿ 


ಗೆಳೆಯ ಎಚ್‌. ಫಲ್ಲುಣ ಅಧ್ಯಕ್ಷರಾಗಿರುವ “ಹೊಂಬಾಳೆ ಪ್ರತಿಭಾರಂಗ' - ಪ್ರತಿ 
ತಿಂಗಳ ಮೊದಲ ಭಾನುವಾರ ಹಮ್ಮಿಕೊಳ್ಳುವ ಕಾರ್ಯಕ್ರಮ : ಕವಿದನಿ. ಆಗಸ್ಟ್‌ 
೭, ೨೦೧೬ರಂದು ಕನ್ನಡದ ಕಲಿ ಕವಿ ಭೂಷಣ ಬೆಟಗೇರಿ ಕೃಷ್ಣ ಶರ್ಮ 
(ಆನಂದ ಕಂದ) ಅವರ ಕವಿತೆಗಳ ಓದು-ಗಮಕ-ಗಾಯನ ಕಾರ್ಯಕ್ರಮವಿತ್ತು. 
ಫಲ್ಲುಣ ಕರೆದಾಗ ನಾನು ತಟ್ಟನೇ ಒಪ್ಪಲು ಕಾರಣ : "ಆನಂದ ಕಂದ' 
ಅಂದೊಡನೆ ಕಣ್ಣೆದುರು ನಮ್ಮೂರು ಹತ್ತೀಮತ್ತೂರಿನ ಕನ್ನಡ ಸಾಲಿಯ ಚಿತ್ರ. 
ಆಗ ಕ್ಲಾಸಿಗೆ ನಾನೇ ನಂಬರ್‌ ಒನ್‌. 


ಎನಿತು ಇನಿದು ಈ ಕನ್ನಡ ನುಡಿಯು 
ಮನವನು ತಣಿಸುವ ಮೋಹನ ಸುಧೆಯು - 


ಇದನ್ನು ಸಾಲಿನಲ್ಲಿ ನಿಂತು ನಾನೇ ಹೇಳಬೇಕು. ಇವತ್ತಿಗೂ ನನ್ನ ಅತ್ಯಂತ 
ಪ್ರೀತಿಯ ಕನ್ನಡ ನಾಡಗೀತೆ ಇದು. 


ಕಾರ್ಯಕ್ರಮಕ್ಕೆ ಬೆಟಗೇರಿ ಸ್ಮಾರಕ ಪ್ರತಿಷ್ಠಾನದ ರಾಘವೇಂದ್ರ ಪಾಟೀಲರದೂ 
ಹಾಜರಿ. ಆಡಿಯನ್ಸ್‌ನಲ್ಲಿ ಮಲ್ಲಿಕಾರ್ಜುನ ಹಿರೇಮಠರ ಮುಖ. ಬೆಂಗಳೂರೆಂಬ 


ಈ ಬೆಂಗಾಡಿನಲ್ಲಿ ನಮ್ಮ ಬಯಲು ನಾಡಿನ ಯಾವ ಮುಖ ಕಂಡರೂ ನನಗೆ 
ತಂಗಾಳಿ ಬೀಸಿದಂತೆ. 


x 
ಸುರುವಿನಲ್ಲಿ ಮಾತಾಡಿದ "ರಾಪಾ' - (ರಾಘವೇಂದ್ರ ಪಾಟೀಲ) - 
ನವೋದಯ ಕಾಲದ ಹಿರಿಯರಲ್ಲಿ ಪ್ರಮುಖರಾದ ಬೆಟಗೇರಿಯವರ ಸಾಧನೆಗಳ 
ಪಟ್ಟಿ ಮಾಡಿ, “ಆದರೆ ಆ ಸಂದರ್ಭದಲ್ಲಿ ಬೇ೦ದ್ರೆಯವರ ಪ್ರಭಾವಳಿಯಲ್ಲಿ 
ಇದೆಲ್ಲ ಮಸಕಾಗಿ ಬಿಟ್ಟಿತು. ಅವರಿಗೆ ಸಿಕ್ಕ ಪ್ರಚಾರ ಉಳಿದವರಿಗೆ ಸಿಗಲೇ ಇಲ್ಲ' 
- ಇತ್ಯಾದಿ ಹೇಳಿದರು. ಇದು ಖರೆ ಮಾತು. ಉತ್ತರದಲ್ಲಿ (ಅಂದರೆ 


೨ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಧಾರವಾಡದ ಸೀಮೆ) ಬೇಂದ್ರೆ; ದಕ್ಷಿಣದಲ್ಲಿ (ಅಂದರೆ ಮೈಸೂರು ಸೀಮೆ) 
ಕುವೆಂಪು - ಇವೆರಡೇ ಆಗಿನ ಧ್ರುವಗಳು. 


ನನ್ನ ಪಾಲಿಗೆ ಬಂದ ಕವನ ಓದುವ ಮುನ್ನ ರಾಪಾ ಅವರ "ಪ್ರಭಾವಳಿ' ಪದದ 
ಚುಂಗು ಹಿಡಿದು ನಾನಾಡಿದ ಒಂದೆರಡು ಮಾತು ಮರುದಿನ ಮುಖ್ಯವಾಗಿ 
"ಪ್ರಜಾವಾಣಿ'ಯಲ್ಲಿ ಹೈಲೈಟಾಗಿ - ಚರ್ಚೆಗೊಳಗಾದವು. ನಾನು ಹೇಳಿದ್ದು 
ಇಷ್ಟು : “ರಾಪಾ ಅವರು ಹೇಳಿದ್ದು ವಾಸ್ತವ. ಆಗ ಉತ್ತರದಲ್ಲಿ ಬೇಂದ್ರೆಯವರದೇ 
ಕಾರುಬಾರು. ಅವರೊಬ್ಬ ಕನ್ನಡದ ಮಹಾಕವಿ. ಆ ಕುರಿತು ಎರಡು ಮಾತಿಲ್ಲ. 
ಆದರೆ ಒಬ್ಬ ದೊಡ್ಡಕವಿ ಒಂದು ಪರಿಸರವನ್ನೂ ಉಂಟು ಮಾಡುತ್ತಾನೆ. ತಾನು 
ಬೆಳೆಯುವುದರ ಜೊತೆಗೆ ಉಳಿದವರನ್ನೂ ಬೆಳೆಸುತ್ತಾನೆ. ಬೇಂದ್ರೆ ಅವರಿಗೆ ಆ 
ದೊಡ್ಡತನ ಇರಲಿಲ್ಲ. ತನಗೆ ಸಮನಾದವರನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದರು. 
ಒಬ್ಬ ಸಾಂಸ್ಕೃತಿಕ ಡಾನ್‌ ಆಗಿದ್ದರು ಅವರು” -ಇತ್ಯಾದಿ. 


ಗೆಳೆಯ ವಿಶ್ವೇಶ್ವರ ಭಟ್ಟರ “ವಿಶ್ವವಾಣಿ'ಯ ರಣಜಿತ್‌ ಎಂಬ ವರದಿಗಾರರು, 
“ಡಾನ್‌' ಅಂದರೆ "ಖಳನಾಯಕ' ಅಂತ ತಿಳಕೊಂಡು. “ಚಂಪಾ ಹೀಗಂತಾರೆ; 
ನೀವೇನಂತೀರಿ?” ಅಂತ ನಾಡಿನ ಅನೇಕರಿಗೆ ಫೋನ್‌ ಮಾಡಿ ಅಭಿಪ್ರಾಯ 
ಸ೦ಗ್ರಹಿಸಿ ಬೇಂದ್ರೆ ಕುರಿತು ಚಂಪಾ ಹೇಳಿಕೆಗೆ ಆಕ್ಷೇಪ - ಅಂತ ದೊಡ್ಡ ಸುದ್ದಿ 
ಮಾಡಿದರು. ರಣಜಿತ್‌ಗೆ ಫೋನು ಮಾಡಿದೆ : "ಅಪ್ಪಾ, ರೆಂಗ (ಡಾನ್‌) ಮೂಲ 
ಸ್ಪ್ಯಾನಿಶ್‌ ಶಬ್ದ, "ಖಳನಾಯಕ' ಎಂಬುದಕ್ಕೆ ವಿಲನ್‌ ಶಬ್ದ (villain) ಇದೆ. 
ಡಾನ್‌ - ಅಂದರೆ ಬಾಸ್‌, ಯಜಮಾನ., ಅವನು ದುಷ್ಟನಲ್ಲ. 'ವಎಿಲನ್‌' 
ಇರುವುದು "ಹೀರೋಗೆ ಎದುರಾಗಿ. 


ರಣಜಿತ್‌ಗೆ ಎಷ್ಟು ಅರ್ಥವಾಯಿತೋ ಗೊತ್ತಿಲ್ಲ. ಆದರೂ, ಮಗ್ಗುಲಲ್ಲಿ ಒಂದು 
ಡಿಕ್ಷನರಿ ಇದ್ದರೆ ಚಲೋ - ಅಂತ ಪುಕ್ಕಟೆ ಸಲಹೆ ಕೊಟ್ಟೆ. ವಿ. ಭಟ್ಟರೊಂದಿಗೂ 
ಮಾತಾಡಿದೆ... ಆ ದಿಕ್ಕಿನಲ್ಲಿ ಮತ್ತೆ ಚರ್ಚೆ ಮುಂದುವರಿಯಲಿಲ್ಲ. ಪ್ರಜಾವಾಣಿಯಲ್ಲಿ 
೨-೩ ಜನ ಬರೆದರು, ಅದರಲ್ಲಿ ನಮ್ಮ ಶೂದ್ರಶ್ರೀ ಕೂಡ ಒಬ್ಬರು. 


ತೀ 


ಸಭೆಯಲ್ಲಿ ಇನ್ನೂ ಒಂದು ಮಾತು ಹೇಳಿದ್ದೆ : “ಆಗ ಬೇಂದ್ರೆ ಅವರನ್ನು 
ನೇರವಾಗಿ ಎದುರಿಸಿದವರು ಶಂಬಾ ಅವರೊಬ್ಬರೇ. ಶಂಬಾ-ಬೇಂದ್ರೆ ವಾಚಕರ 
ವಾಣಿಗಳ ಮೂಲಕ ಜಗಳಾಡುತ್ತಿರಲಿಲ್ಲ. ಬೀದಿಯಲ್ಲೇ ನೇರಾ ನೇರಾ ಯುದ್ಧ 
ಅದು.” 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೩ 


ಕನ್ನಡ ಸಾಹಿತ್ಯ ವಲಯಕ್ಕೆ, ಅದರಲ್ಲೂ ಉತ್ತರ ಕರ್ನಾಟಕದವರಿಗೆ, ಬಟಾ 
ಬಯಲಂತೆ ಗೊತ್ತಿರುವ ಸತ್ಯ ಇದು. ಮಚ್ಚು ಮರೆ ಏನೂ ಇಲ್ಲ. ೧೯೬೭ರಲ್ಲಿ 
- (ಆಗ ನಾವೆಲ್ಲ - ಅಂದರೆ ಗಿರಡ್ಡಿ, ಪಟ್ಟಣಶೆಟ್ಟಿ, ನಾನು - ಕರ್ನಾಟಕ 
ಕಾಲೇಜಿನ ಜಗತ್‌ ಪ್ರಸಿದ್ಧ ಮರಿಸಾಹಿತಿಗಳು) - ಧಾರವಾಡದ ವಿದ್ಯಾರಣ್ಯ 
ಹೈಸ್ಕೂಲಿನ ಸಭೆಯೊಂದರಲ್ಲಿ ಈ ಶಂಬಾ-ಬೇಂದ್ರೆ ಎಂಬ ಹಿರಿಯ 
ಗೂಳಿಗಳು ಪರಸ್ಪರ ಎಗರಾಡುತ್ತಿದ್ದುದನ್ನು ಕಣ್ಣಾರೆ ಕಂಡಿದ್ದೇವೆ. 


ಬೇಂದ್ರೆ ಕುರಿತು ಹೀಗೆಲ್ಲ ಬರೆಯುವಾಗ ಮತ್ತೆ ಇಬ್ಬರು ಹಿರಿಯರ ಚಿತ್ರ ನನ್ನ 
ಎದುರಿಗಿವೆ : ಬೆಟಗೇರಿ ಕೃಷ್ಣಶರ್ಮ ಮತ್ತು ವಿ.ಕೃ. ಗೋಕಾಕ. ಧಾರವಾಡದಲ್ಲಿ 
ಆಗ ಮೂರು "ಅಟ್ಟ'ಗಳು : ಬೆಟಗೇರಿ ಅವರ “ಜಯಂತಿ' ಅಟ್ಟ; ಜಿ.ಬಿ. ಅವರ 
ಮನೋಹರ ಗಂಥಮಾಲೆಯ ಅಟ್ಟ; ವಿದ್ಯಾವರ್ಧಕ ಸಂಘದ ಅಟ್ಟ ನನ್ನಂಥಹ 
ಕಿರಿಯರ ಕವನಗಳಿಗೆ ಅವಕಾಶವಿದ್ದದ್ದು “ಜಯಂತಿ'ಯಲ್ಲಿ. (ಮತ್ತು ಹುಬ್ಬಳ್ಳಿಯ 
ಪಾಪು 'ಪ್ರಪಂಚ'ದಲ್ಲಿು. ಜಿಬಿಯವರ ಅಟ್ಟ ಆ ಕಾಲದ ಪ್ರತಿಷ್ಠಿತರ ಸ್ಟೇಟ್‌ 
ಲೆವಲ್‌ ಕೂಡುತಾಣ. ಕವಿವ ಸಂಘದ ಅಟ್ಟ ಸಾರ್ವಜನಿಕ - ಪಬ್ಲಿಕ್‌ - 
ಗೋಮಾಳ. ಆನಂದಕಂದರು ಎಲ್ಲರನ್ನು ಪ್ರೀತಿಸುವ, ಹುರಿದುಂಬಿಸುವ 
ಕರುಣೆಯ ಮನುಷ್ಯ. ನಮ್ಮ ಕಾಲೇಜು ಪಿಸಿಪಾಲರಾಗಿದ್ದ ವಿ.ಕೃ, ಗೋಕಾಕರಂತೂ 
ಹೋದಹೋದಲ್ಲಿ ಹೂದೋಟ ಬೆಳೆಸುವ ಶ್ರೀ-ಮಾಲಿ. ಪರಹೂನ "ಕಮಲ 
ಮಂಡಲ" ನಮ್ಮೆಲ್ಲರ ಮೊದಲ ತಂಗೊಳ... ಇವರಿಬ್ಬರು ತಪ್ಪಿದರೆ ಸಾಧನಕೇರಿಯ 
ಬೇಂದ್ರೆ ಅವರ “ದರುಶನ'ಕ್ಕೆ ಹೋದವರು ಹೆಟ್ಟಸಿಕೊಳ್ಳಲು ತಯಾರಿರಬೇಕು. 
ಏನೋ ಒಂದು ಪತ್ರಿಕೆ ಚಾಲೂ ಮಾಡುತ್ತೇವೆ ಅಂತ ಹೋದರೆ, “ಏನು 
ಬರೀತೀರಿ? ಇಷ್ಟೆಲ್ಲಾ ಬರೆದು ಒಟ್ಟೇನಿ : ಅದನ್ನ ಮೊದಲ ಓದಿರಿ” - ಈ 
ನಮೂನೆಯ ಉಪದೇಶ. ಹೋಗಿಬರ್ತೀಿ ಕ 'ಮತ್ಯಾಕ ಬರ್ಲಿ? ಈ 
ಪುಟಾಣಿ - ಸಕ್ರಿ ತಗೊಂಡು ಹೋಗು” - ಅನುವ ಪೈಕ 


ಗು 
ಹೋಗಿಬರ್ತೀನಜ್ಜ ಹೋಗಿಬರ್ತೀನಿ 


ನಿನ್ನ ಪಾದದ ಧೂಳಿ ನನ್ನ ಹಣೆ ಮೇಲಿರಲಿ 
ಕಣ್ಣೊಳಗೆ ಮಾತ್ರ ಅದು ಬೀಳದಿರಲಿ 


ಇಂಥ ಅಜ್ಜನ ಮಹಿಮೆ ಏನಂತ ಹೇಳಲಿ? ನನ್ನ - ಅವರ ನಡುವಿನ ಬೀದಿ 
ನಾಟಕದಂಥ ಬೀದಿ-ಜಗಳ ನಿಮಗೆ ಗೊತ್ತಿರಬೇಕು. (ಗೊತ್ತಿರದಿದ್ದರೆ ನನ್ನ 
“ಬೇಂದ್ರೆ : ನಾನು ಕಂಡಂತೆ ನನಗೆ ಕ೦ಡಷ್ಟು' ಪುಸ್ತಕ ಓದಿರಿ.) 


ತ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಇನ್ನು “ಶಂಬಾ-ಬೇ೦ದ್ರೆ ಪುರಾಣ' ಬೇಕೆ? ಗೆಳೆಯ ಗಿರಡ್ಡಿ ಗೋವಿಂದರಾಜರ 
ಸಾಹಿತ್ಯ ಲೋಕದ ಸುತ್ತಮುತ್ತ ಓದಿರಿ. (ಮನೋಹರ ಗ್ರಂಥಮಾಲಾ, ೨೦೦೯). 
ನೀವೇ ಒಂದು ಮಹಾಕಾವ್ಯ ಬರೆಯುವಷ್ಟು ಮಟೇರಿಯಲ್ಲಿದೆ - ಅದರಲ್ಲಿ. 


ಗೆಳೆಯರ ಗುಂಪು : ಶಂಬಾ-ಬೇಂದ್ರೆಯವರ ಹಿರಿತನದಲ್ಲಿ ೧೯೩೩ರಲ್ಲಿ 
ಧಾರವಾಡದಲ್ಲಿ ಸುರುವಾದ ಸಂಘಟನೆ. ಮುಂದೆ ಹತ್ತೇ ವರ್ಷಗಳಲ್ಲಿ ಇದು 
ವಿಘಟನೆಗೊಂಡು" ಇತಿಹಾಸ ಸೇರಿದ್ದಕ್ಕೆ ಮೂಲ ಕಾರಣ ಬೇಂದ್ರೆಯವರ 
"ಸ್ವಹಿತಾಸಕ್ತಿ ಕೇಂದ್ರಿತ ಸಾಹಿತ್ಕಿಕ ರಾಜಕೀಯ' ಎಂಬ - ಸರ್ವಾನುಮತದ್ದಲ್ಲದಿದ್ದರೂ 
ಬಹುಮತದ - ನಿರ್ಣಯಕ್ಕೆ ಬರಲು ನಮಗೆ ಸಾಕಷ್ಟು ಆಧಾರಗಳಿವೆ. ಶಂಬಾ- 
ಬೇಂದ್ರೆ ವಿರಸದ ಒಂದೆರಡು ಮಾಸಲಿ : ಸಂಶೋಧಕ ಶಂಬಾ ಒಮ್ಮೆ ಬಿದ್ದು 
ಕಾಲು ಮುರಕೊಂಡಾಗ ಬೇಂದ್ರೆ ಹೇಳಿದ್ದು : "ಸಂಶೋಧನೆಯ ಹಿಮಾಲಯವನ್ನೇ 
ಏರಲು ಹೊರಟವರು, ಹಾಗೆ ಏರುವಾಗ ಜಾರಿ ಬಿದ್ದು ಕಾಲು ಮುರಿದು 
ಕೊಂಡಿದ್ದಾರೆ.” (ಬೇಂದ್ರೆಯವರ, “ಕುಂಟಗಾಲಿನಿಂದ ಹೊಂಟ ವೈಕುಂಠಕೆ 
ವೆ೦ಂಕಟ'' - ಎ೦ಬ ಸಾಲು ಮತ್ತೊಬ್ಬ ಹಿರಿಯರಾದ ಆಲೂರ ವೆಂಕಟರಾಯರ 
ಬಗ್ಗೆ ಬರೆದದ್ದು ಎಂಬ ವದಂತಿಯೂ ಆ ಸೀಮೆಯಲ್ಲಿದೆ]. ಶಂಬಾ ಅವರದೂ 
ಇದೇ ಸ್ವಭಾವ. ನಾಡೆಲ್ಲ ಬೇಂದ್ರೆ ಅವರನ್ನು "ಗಾರುಡಿಗ' ಅಂತ ಕರೆಯುವಾಗ 
ಇವರು “ಅವನೊಬ್ಬ ಬುಡಬುಡಕೀ ಕವಿ' ಅನ್ನುತ್ತಿದ್ದರು. ಬೇಂದ್ರೆ ಅವರ ವ್ಯಕ್ತಿತ್ವ, 
ಹಾವ-ಭಾವ-ಮೈ ಮಣಿತ-ಕೈ ಕುಣಿತ, ಹಾರಾಟ-ಚೀರಾಟ ಕಂಡವರಿಗೆ 
ಶಂಬಾ ಮಾತು ಖರೆ ಅನ್ನಿಸುತ್ತದೆ. 


ಆ ಕಾಲದ ಇನ್ನೊಬ್ಬ ಹಿರಿಯರು - ಸಾಲಿ ರಾಮಚಂದ್ರ ರಾಯರು - ಬೇಂದ್ರೆ 
ಅವರಿಗಿಂತ ಎಂಟು ವರ್ಷ ದೊಡ್ಡವರು. ಬಹಳ ಮೆದುಕಲ ಮನುಷ್ಯ. ನಾವೆಲ್ಲ 
ಬಿ.ಎಂ.ಶ್ರೀ ನವೋದಯದ ಮೊದಲ ಕವಿ ಅಂತ ತಿಳಕೊಳ್ಳುವಂತೆ ಮಾಡಲ್ಲಟ್ಟವರು. 
("ಇಂಗ್ಲೀಷ್‌ ಗೀತಗಳು' - ಸಂಕಲನದ ಮೂಲಕ). ಆದರೆ ಅವರಿಗಿಂತ 
ಮೊದಲೇ ಸ್ವತಂತ್ರ ಭಾವಗೀತೆಗಳನ್ನು ರಚಿಸಿದ ಆದ್ಯರಲ್ಲಿ ಸಾಲಿಯವರೂ 
ಒಬ್ಬರಾಗಿದ್ದರು - ಅ೦ತ ಗಿರಡ್ಡಿ ಹೇಳುತ್ತಾರೆ. ವಾಲ್ಮೀಕಿ ರಾಮಾಯಣವನ್ನು 
ಸಂಕ್ಷಿಪ್ತದಲ್ಲಿ ತಿಳಿಗನ್ನಡದಲ್ಲಿ ಅನುವಾದಿಸಬೇಕೆಂದು ಸಾಲಿಯವರು ಬಾಲಕಾಂಡ 
- ಅಯೋಧ್ಯಾ ಕಾಂಡಗಳನ್ನು ಪ್ರಕಟಿಸಿದರು. ವಾಲ್ಮೀಕಿ ರಾಮಾಯಣ, 
(ಇತ್ತೀಚೆಗಿನ) ಕುವೆಂಪು ರಾಮಾಯಣ, ಮೊಯಿಲಿ ರಾಮಾಯಣಗಳಂತೆ ಆ 
ಕಾಲಕ್ಕೆ "ಸಾಲಿ ರಾಮಾಯಣ ' ಪ್ರಸಿದ್ಧಿ ಪಡೆಯತೊಡಗಿತ್ತು. ಬೇ೦ದ್ರೆಯವರು 


* ವಿವರಗಳಿಗಾಗಿ : ಶೇ. ಗೋ. ಕುಲಕರ್ಣಿ ಅವರ "ನಾನು ಕಂಡ ಗೆಳೆಯರ ಗುಂಪು' (೧೯೮೦) 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೫ 


ಸಭೆಯೊಂದರಲ್ಲಿ, “ಅದು ಹಳಸಿದ ಕತೆ; ಸಾಲೀ ಹುಡಗೂರು ಓದೋ 
ರಾಮಾಯಣ” ಎಂದು ವ್ಯಂಗ್ಯವಾಡಿದರಂತೆ!... ಪಾಪ, ರಾಮಚಂದ್ರರಾಯರು 
ರಾಮಾಯಣದ ಮುಂದಿನ ಭಾಗ ಬರೆಯಲೇ ಇಲ್ಲವಂತೆ" 


ಸಾಹಿತ್ಯ ಲೋಕದಲ್ಲಿ ಈ ನಮೂನೆಯ ಟೀಕೆ - ಪ್ರತಿಟೀಕೆ, ಜಗಳ-ಕಾಳಗ 

ಸಹಜವೇ. ಸಾಹಿತಿಗಳೆಂಬವರು ನೆಲದೊಳಗಿ೦ದ ಚಿಗಿತವರೂ ಅಲ್ಲ, ಮುಗಿಲಿನಿಂದ 

ಉದುರಿದವರೂ ಅಲ್ಲ. ಅವರೂ ಮನುಷ್ಯರ ಪೈಕಿ ಜಮಾ ಇದ್ದವರೇ. 

ಬದುಕಲು ಭಂಡತನ ಅನಿವಾರ್ಯ. ದಲಿತ-ಬಂಡಾಯ ಸಂದರ್ಭದ ನಮ್ಮ 
ನಿಮ್ಮಂಥವರಿಗೆ ಇದೆಲ್ಲ ಮಾಮೂಲಿ. ಹಳಗನ್ನಡ-ನಡುಗನ್ನಡ ಗೊತ್ತಿಲ್ಲ. ಆದರೆ" 
ಹೊಸಗನ್ನಡದ ಅರುಣೋದಯದ "ನವೋದಯ'ದಲ್ಲಿ ಇಂಥ ಪರಂಪರೆ 

ಇತ್ತು. ನಮಗೆ ಸಹಜವಾಗಿರುವ ಈ ಭಂಡ ಪರಂಪರೆಗೆ ಬೇಂಧ್ರೆ-ಶಂಬಾ : 
ಅಂಥವರೇ ಪೂರ್ವಸೂರಿಗಳು ಅಲ್ಲವೆ? ಹರಿಹರನು ರಾಘವಾಂಕನ ಹಲ್ಲು 

ಮುರಿದದ್ದು, ಶಂಕರ ಮೊಕಾಸಿಯ ಹಲ್ಲು ಮುರಿಯುತ್ತೇನೆ ಅಂತ ನಮ್ಮ 
ತೇಜಸ್ವಿ ಧಮಕಿ ಹಾಕಿದ್ದು - ಇಂಥ ಮೆಗಾ-ಧಾರ್‌ವಾಹಿಯ ಎಪಿಸೋಡುಗಳೇ. 

ತೀ 

ಒ೦ದು ಗಮನಿಸಿರಿ : ಇಷ್ಟೊತ್ತನಕ ನಾನು ಚಿತ್ರಿಸಿದ್ದು ನಮ್ಮ ಬಯಲುಸೀಮೆಯ 

ಬಯಲಾಟವನ್ನು - ಅದೂ ಕಳೆದ ಶತಮಾನದ ಮೊದಲ ನಾಲ್ಕು 

ದಶಕಗಳದ್ದು, ಪ್ರಧಾನ ಪಾತ್ರಗಳೆಲ್ಲ ಈಗ ಭೂತಗಳು. ದಕ್ಷಿಣ ಕರ್ನಾಟಕ, 
ಕರವಾಳಿ ಕರ್ನಾಟಕ ನಮ್ಮ ವ್ಯಾಪ್ತಿಯಲ್ಲಿಲ್ಲ. ಮೇಲಾಗಿ ನವೋದಯದಲ್ಲಿ ಸಣ್ಣಗೆ 

ಸುರುವಾಗಿ, ಪ್ರಗತಿ ಶೀ - ನವ್ಯದಲ್ಲಿ ಸ್ವಲ್ಪ ಗಟ್ಟಿ ದನಿಯಾಗಿ, ದಲಿತ 

ಬಂಡಾಯದಲ್ಲಿ ದೊಡ್ಡ ಸಪ್ಪಳವಾಗಿ, ಈ ಸ್ವಲ್ಪ ಕಡಿದೆ ಇ ದ್ಯ ಬ್ರಾಹ್ಮಣ ' 
- ಬ್ರಾಹ್ಮಣೇತರ (ಶೂದ್ರ) ಸಂಘರ್ಷವೂ. ವ್ಯಾಪ್ತಿಯ ಚರ್ಚೆಯ ಹೊರಗಿದೆ. 

ಅದಕ್ಕೆಲ್ಲ ಕೈ ಹಚ್ಚಿದರೆ ಕುವೆಂಪು ಎಂಬ ಪ್ರಧಾನ ಪಾತ್ರದ ಎಂಟ್ರಿ ಅನಿವಾರ್ಯ; 

ಜೊತೆಗ ಎಕ ಗನ ಮುಂತಾದ ಚಿಲ್ಲರೆ ಪಾತ್ರಗಳೂ ಮುಖ ತೋರಿಸಬೇಕು. 

ಸದ್ಯ ಅದೆಲ್ಲ ಬೇಡ. ಅದು ರಾಮಾಯಣ ಅಲ್ಲ, ಮಹಾಭಾರತ. 


ಬೇಂದ್ರೆ-ಶಂಬಾ-ಬೆಟಗೇರಿ-ಸಾಲಿ-ಗೋಕಾಕ - ಶ್ರೀರಂಗ : ಎಲ್ಲ ಬಾಹಣರೇ 
ಬೌ ಇ 


* ವಿವರಗಳಿಗಾಗಿ : ಸಿದ್ದಲಿಂಗ ಪಟ್ಟಣಶೆಟ್ಟಿ : ಸಾಲಿ ರಾಮಚಂದ್ರರಾಯ (೧೯೮೦) 


ಸ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಇಡೀ ಜಗತ್ತಿಗೇ "ಜಾತಿ' ಎಂಬುದನ್ನು ಕಾಣಿಕೆಯಾಗಿ ಕೊಟ್ಟ ಬ್ರಾಹ್ಮಣ 
ಸಮುದಾಯದಲ್ಲಿಯೇ "ಒಳ ಜಾತಿ' ಇಲ್ಲವೆಂದರೆ ಹೇಗೆ? ಧಾರವಾಡದ 
ಕಾಮನಕಟ್ಟೆ - ಮಾಳಮಡ್ಡಿ - ಸಾಧನಕೇರಿಗಳು ಉತ್ತರ ಕರ್ನಾಟಕದ ವಿಪ್ರ 
- ಶಕ್ತಿ ಕೇಂದ್ರಗಳು. ಅವರವರ ಜಗಳಗಳೆಂದರೆ (ಬೇ೦ದ್ರೆ-ಮಾತಿನಲ್ಲಿ) 
ಕಾಮನಕಟ್ಟೆ - ಜಗಳಗಳೇ. ಬ್ರಾಹ್ಮಣೇತರ - ಅಂದರೆ ಮುಖ್ಯವಾಗಿ 
“ಲಿ೦ಗಾಯಿತರು' : ಸಾಹಿತ್ಯ ವಲಯದಲ್ಲಿ ಅವರಿನ್ನೂ ದೊಡ್ಡ ಪ್ರಮಾಣದಲ್ಲಿ 
ಕಾಣಿಸಿಕೊಂಡಿರಲಿಲ್ಲ. ಆದರೆ “ಬ್ರಾಹ್ಮಣ - ಲಿಂಗಾಯತ ಸಾಂಸ್ಕೃತಿಕ 
ಸಂಘರ್ಷ ೧೨ನೆಯ ಶತಮಾನದಿಂದಲೂ ಇದೆ” - ಅಂತ ಶಾಂತಿನಾಥ 
ದೇಸಾಯಿ ಒಂದು ಸಭೆಯಲ್ಲಿ ಹೇಳಿದ್ದು ನನಗೆ ನೆನಪಿದೆ. ಬೇಂದ್ರೆ - ನಂತರದ 
ಮುಖ್ಯ ಕವಿ ಆ ಭಾಗದಲ್ಲಿ ಚೆನ್ನವೀರ ಕಣವಿ. ಹೇಳಿ ಕೇಳಿ ಸಮನ್ವಯದ 
ಕವಿ ಅವರು. ವಿಪ್ರ-ಪ್ರಭುತ್ವವನ್ನು ಸಹಜವೆಂಬಂತೆ ಸ್ವೀಕರಿಸಿದವರು. 


* 


ಈ ಲೇಖನದ ಶೀರ್ಷಿಕೆಯಲ್ಲಿ "ಬೆನ್‌ ರ್ಯಾಮ್‌ಸನ್‌' ಇದೆ. ಬೇಂದ್ರೆ-ಕುವೆಂಪು- 
ಗೋಕಾಕ ಮುಂತಾದವರು ಕಾವ್ಯ ಜೀವನ ಆರಂಭಿಸಿದ್ದು ಇಂಗ್ಲಿಷ್‌ ಕವನಗಳ 
ಮೂಲಕವೇ. ಕಾಲಾಂತರದಲ್ಲಿ ಕನ್ನಡಕ್ಕೆ ಹೊರಳಿದರು; ಮರಳಿದರು. Ben 
Ramson - ಆಗ ಬೆಂದ್ರೆ ಬಳಸುತ್ತಿದ್ದ ಕಾವ್ಯನಾಮ. ಔೀಗರೆr ಯಲ್ಲಿ Ben 
ಇದೆ. Ramachandra ದಲ್ಲಿ Ram ಇದೆ. Son ಅ೦ದರೆ “ಮಗ'. ಇಂಗ್ಲೀಷ್‌ 
ಹೆಸರುಗಳಂತೆ ಕಾಣುವ 800 Ramson “ಇದು ಕೂಡ ಬೇಂದ್ರೆಯವರ ನಗೆ- 
ಚಾಟಿಕೆ, ಗಾಂಭೀರ್ಯಗಳ ಕಲಬೆರಕೆಯ ಉದಾಹರಣೆ' (ಗಿರಡ್ಡಿ. Ben 
Ramsonೆ ನಾನು ಸೇರಿಸಿದ Dಂಗ ಒಂದು ವಿಶೇಷಣ. ಆನಂದಕಂದ ಕಾರ್ಯ 
ಕ್ರಮದಲ್ಲಿ ನಾನು ಕವಿಗೆ ಸಲ್ಲಿಸಿದ ಒಂದು ಮರಣೋತ್ತರ ಬಿರುದು. 


ತೀ 


“ಡಾನ್‌' ಅಂದೊಡನೆ ಒಂದು ಚಿತ್ರ ಮೂಡುತ್ತದೆ. ಇತ್ತೀಚಿನ ಕಬಾಲಿ ಚಿತ್ರದ 
ರಜನಿಕಾಂತ ಒಬ್ಬ ಡಾನ್‌. ಧಾಂಡಿಗ್ಯಾ ಇರಬಹುದು. ಕೊಳಕ ಇರಬಹುದು 
- ಎಲ್ಲರ ಗಮನ ಸೆಳೆಯುವ ಚುಂಬಕ ಗುಣ. ಅವನಿದ್ದಲ್ಲಿ ಅವನೇ ಕೇಂದ್ರ 
ಬಿ೦ದು. ದರ್ಪ ಎನಿಸದ ದರ್ಪ - ನೋಟದಲ್ಲಿ, ದನಿಯಲ್ಲಿ, ಮೈ-ಮಾತಿನಲ್ಲಿ 
(Body Language). ಸುತ್ತ ಅನುಯಾಯಿಗಳು; ಪಾನಗೋಷ್ಠಿ ಇದ್ದರೆ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೭ 


ಪರಿಚಾರಕರು; ಪೀಕದಾಣಿ - ಕರಚೀಫು - ಬೀಸಣಿಕೆ ಹಿಡಿದವರು; ಅವನ 
ಮಾತಿಗೆ ವಿನಾಕಾರಣ ನಗುವರು; ಅವನಿಗಾಗದವರ , ಬಗ್ಗೆ ಜೋಕು 
ಮಾಡುವವರು; ಒಂದು ಸಣ್ಣ ಶಭಾಸ್‌ಗಿರಿಗಾಗಿ ಕಾಯುವವರು; ಸಾಧ್ಯವಿದ್ದರೆ 
ಚುಟುಕು-ಪಟುಕು ಹೇಳಿ ನಗಿಸುವರು.. ಇತ್ಯಾದಿ. 


ಈ ಡಾನ್‌ ದುಷ್ಟನಲ್ಲ, ಉದಾರಿ, ದಿಲ್‌ದಾರ್‌ ಮನುಷ್ಯ; ಶರಣು ಬಂದವರಿಗೆ 
ಆಶೀರ್ವಾದ; ಕವಿಗಳು ಕೇಳಿದರೆ ಮುನ್ನುಡಿ ಇಲ್ಲದಿದ್ದರೂ ಬೆನ್ನುಡಿ 
ಬರೆಯುತ್ತಾನೆ. ಆದರೆ ಎದುರು ನಿಂತವರನ್ನು ಧ್ವಂಸ ಮಾಡುವವ; "ಸಮಾನ'ರೆಂದು 
ಅನ್ನಿಸಿದವರನ್ನು ಹೊಸಕಿ ಹಾಕುವವ. 


ಯಾಕೋ ಈ ಶಬ್ದಗಳನ್ನು ಪೋಣಿಸುವಾಗ ನನಗೆ ಬೆಂದ್ರೆ - ಚಿತ್ರ 
ಮರೆಯಾಗುತ್ತ ನಮ್ಮ ಸಮಕಾಲೀನ ಜಗತ್ತಿನ ಪುರಾತನ ಸಾಹಿತಿ, ಪಾಳೇಗಾರ್‌ 
ಪಿ. ಲಂಕೇಶಣ್ಣನ ಚಿತ್ರ ಮೂಡುವಂತೆ ಕಾಣುತ್ತಿದೆ. (ಮೋಹನ ಕೊಂಡಜ್ಜಿ ಈ 
ಗುರುವಿನ ಸುತ್ತಣ ಗುಂಪನ್ನು ಜಿಂದಾಬಾದ್‌ ಸಮಿತಿ ಅಂತ ಕರೆದಿದ್ದರು). 


ತೀ 


ಆನಂದಕಂದರಿಗೂ ಅಂಬಿಕಾತನಯದತ್ತರಿಗೂ ನೇರ ಸಂಘರ್ಷ ಸಂಭವಿಸಿದ 
ಪ್ರಸ್ತಾಪಗಳು ಕಡಿಮೆ. ಆದರೆ ರಾಘವೇಂದ್ರ ಪಾಟೀಲ ಪ್ರಸ್ತಾಪಿಸಿದ ಬೇಂದ್ರೆ- 
ಪ್ರಭಾವಳಿ - (ಪ್ರಭೆಯ ಹಾವಳಿ?) - ಮಾತ್ರ ಐತಿಹಾಸಿಕ ಸತ್ಯ. 
ಅಂತೂ ಮಿಕ್ಕಿ ಕವಿ ಸೃಷ್ಟಿಸಿದ 'ಸಾಹಿತ್ಯ'ಕ್ಕೂ ಅವನ “ವ್ಯಕ್ತಿತ್ವಕ್ಕೂ ಆಗಿನ 
'ಪರಿಸರ'ಕ್ಕೂ 'ಸಾಹಿತ್ಯದ ಆಸ್ವಾದನೆ'ಗೂ, ಅದರ *ಮೌಲ್ಯಮಾಪನ'ಕ್ಕೂ 
ಸಂಬಂಧ ಇದೆಯೇ? ಇರಬೇಕೆ? 


ಈ ಪ್ರಶ್ನೆಗಳಿಗೆ ಅ೦ತಿಮ ಉತ್ತರ ಸಿಕ್ಕಿಲ್ಲ - ನನಗ೦ತೂ. “ಅಂತಿಮ' ಅಂದರೆ 
ಏನು?" 


* ಇದೊಂದು ಅಪೂರ್ಣ ಕಥನ. ಬಲ್ಲವರು ಪ್ರತಿಕ್ರಿಯೆ ಕಳಿಸಿದರೆ ಸ್ವಾಗತ. ಮುಂದಿನ 
ಸಂಚಿಕೆಯಲ್ಲಿಯೇ ಪ್ರಕಟವಾಗುತ್ತವೆ. - ಚಂಪಾ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


| ಕಾವ್ಯ 
ಮಲೆನಾಡ ಹಕ್ಕಿಗಳು 


* ಎಂ. ಲತಾ ನಾಗರಾಜ 


ಮೌನಕಣಿವೆಯೊಡಲೊಳು ನಿಟ್ಟುಸಿರ ಬೇಗೆ 
ಸೋತು-ಬಸವಳಿದ ಕಾಲ್ಗಳಿನ್ನೂ 
ಮುಗಿಯದ ನಿರೀಕ್ಷಯ "ಹಾದಿ 


ನಡುಮನೆಯೊಳಗೆ ಹಚ್ಚಿಟ್ಟ ಮಿಣುಕು ದೀಪ 
ಸುತ್ತ ಚೆಲ್ಲುತ್ತಿದೆ ಆಶೆಯ ಕಿರುಬೆಳಕ 
ಜಾರಿದ ಕಣ್‌ಬಿಂದು ಬಿಕ್ಕುತ್ತಿದೆ 

ಪಾಚಿಗಟ್ಟಿದ ಕೊಳದಿ 

ಹರಿಯಲಾರದೆ ರುರಿಯಾಗಿ 
ತೊರೆಯಲಾರದೆ ನೆಲದ ಬಂಧನ 


ಜಗುಲಿಯೊಳು ಕುಂತು ಕತ್ತೆತ್ತಿ ಕಾಯದಿರು ಅವ್ವ 
ಬರಿದಾಗಿದೆ ಮಲೆನಾಡ ಬಾನು 

ಹಾರಿಬರಲಾರವು ತಿರುಗಿ ಹಕ್ಕಿ ಹಿಂಡು 

ರಂಜಲ ನೇರಲ ಹುಳಿ ಮಾವು, ಹೆಬ್ಬಲಸು 

ತಿಂದು ತೇಗಿ, ಕಿಚಪಿಚನೆ ಕೂಗಿ 

ಕಟ್ಟಲಾರವು ಗೂಡ, ಮೌನದೆದೆಯೊಳು ಹಾಡ 

ಕನಸ ಬೀಜವ ಬಿತ್ತಿ ಬೆಳೆಯಲಾರವು ಹಸಿರ ಒಡಲ ತುಂಬ 


ಬ೦ದಾವು ಒಮ್ಮೆ ಕಣಿವೆ ಹಾದಿಯ ಹುಡುಕಿ 
ರೆಕ್ಕೆಯಿರದ ಹಕ್ಕಿ ಹಿಂಡು ಮೋಟಾರು ಗಾಡಿಯೇರಿ! 
ಮೌನದೆದೆಡೆಯೊಡೆದು, ಚೀತ್ಕರಿಸಿ, ಹೊರಳಿ, ಉರುಳಿ 
ಸುತ್ತಿ, ತೂರಾಡಿ ಹಸಿರ ಮಡಿಲಲಿ 

ಒಡಲ ಕಾವನು ಸುರಿದು 

ಮರೆಯಾದಾವು ಮತ್ತೆ 


ಎತ್ತ ಹೋದವು ಮಲೆನಾಡ ಹಕ್ಕಿಗಳು!? 
ದೂರ ದಿಗಂತದಾಚೆ, ಗಿರಿ ಮುಗಿಲ ಮಿಲನದಾಚೆ 
ಹುಡುಕಿದರೂ ಸಿಗದಂತೆ ಹಸಿರ ಸೀಮೆಯ ದಾಟಿ! 


ಸಂಕ್ರಮಣ ೪೨೮ / ಜುಲೈ -ಆಗಸ್ಟ್‌ ೨೦೧೬ ೯ 


ಕಾಂಕ್ರೀಟ್‌ ಕಾಡಿನಲೆಲ್ಲೋ ಚಿತ್ರ ಪಟವಾಗಿ 

ಯಾರೋ ಚೆಲ್ಲಿದ ಒಣ ಕಾಳುಗಳ ಹೆಕ್ಕಿ 

ಕುಕಿ ಒಡಲುರಿಯ ತಾಳಲಾರದೆ ಬಿಕ್ಕಿ ತಿನ್ನುವ | 
ಕಂಡವರ ಕನಸಿಗೆ ಹೆಗಲಾ 
ರೆಕ್ಕೆ ಮುರಿದು ಗೆದ್ದಲಾಗಿ 


ಎಲ್ಲಿ ಮರೆಯಾದವು ಮಲೆನಾಡ ಹಕ್ಕಿಗಳು?! 


ಬಿದ್ದ ಮೊದಲ ಸೂರ್ಯಕಿರಣಕೆ ತವಕದಿ ಮೇಲೆದ್ದು 
ಮತ್ತೆ ಕಾಯುತ್ತಾಳೆ ಅವ್ವ 

ಹಂಡೆಯ ತುಂಬ ಬಿಸಿ ನೀರು ಕಾಯಿಸಿಟ್ಟು ತ 
ಉರಿವ ಒಲೆಯಲಿ ಹಬೆಗಡುಬ ಬೇಯಲಿಟ್ಟು 
ಮತ್ತೆ ಕಾಯುತ್ತಾಳೆ ಅವ್ವ 

ಗೂಡು ಬರಿದಾಗುವ ಮುನ್ನ ಬಂದಾವು ಹಾರಿ [ 
ಮರಿ - ಮೊಟ್ಟೆ, ಬೆಚ್ಚನೆಯ ಕಾವು ( 
ಎಳೆಯ ಜೀವದುಸಿರಿಗೆ ಕಿವಿಯಾಗಿ \ 
ಮತ್ತೆ ಕಾಯುತ್ತಾಳ ಅವು | 


ಕನ್ನಡ ಸಾಹಿತಿಗಳ ಮಾಹಿತಿ : ಪರಿಷ್ಕತ ಆವೃತ್ತಿ: ೨೦೧೬ 


ಇದಕ್ಕಾಗಿ ಮಾಹಿತಿ ಸಂಗ್ರಹ ಸುರುವಾಗಿದೆ. 
ವಿವರಗಳನ್ನು - (ಜನ್ಮದಿನ; ಊರು; ವೃತ್ತಿ | 
ಪ್ರಕಟಿತ ಕೃತಿಗಳು; ಅಂಚೆ ವಿಳಾಸ; 
ಪುರಸ್ಕಾರ - ಪ್ರಶಸ್ತಿ: ಮೊಬೈಲ್‌ ನಂ; 
ಇ-ಮೇಲ್‌ ಮುಂ.) 

ಮಾರ್ಚ್‌ ಕೊನೆಯೊಳಗಾಗಿ ಕಳಿಸಿರಿ. 
ಅಂದಾಜು : ೬೦೦ ಪುಟ, 

ಅಂದಾಜು ಬೆಲೆ : ರೂ. ೫೦೦ 
(ಮುಂಗಡ ಹಣ ಬೇಡ) 


ಎ8 ಅಯ ಓಂ ತಿ ಬಡಾ ಶೆ 
x ಗೂ ಹರಾ 
ಕಷಾಕಾಶವನ TT emer 


| 
ನರ್ಸ್‌್ರಕ್ರ್ಷಾಾ್ಟ್‌ ಕ pe 
ಎ... ಜರಾ Pfr $4 Kl - 


Te ere ಯು Wg ಕಾಬಾ 2 


“K ಸಂಕ್ರಮಣ ೪೨೮ / ಜುಲೆ ಆಗಸ್ಟ್‌ ಕ್ಟ ೨೦೧೬ 


ಪ್ರಬಂಧ 
ಪಂಪಾಯಣ ಭಾಗ - ೪ 


ಇ ಶಿವರಾಮಯ್ಯ / ಉಷಾ 


[ಚಂಪಾ ಸಂಪಾದಕತ್ವದ ಸಂಕ್ರಮಣ (೨೦೦೪ ಮತ್ತು ೨೦೦೫) ದಲ್ಲಿ ಪ್ರಬಂಧ 
ರೂಪದಲ್ಲಿ ಪಂಪಾಯಣದ ಎರಡು ಕಂತುಗಳು ಬಂದವು. ನಮ್ಮ ಮನೆಯಲ್ಲಿ 
ಸಾಕಿದ ಒಂದು ನಾಯಿ ಮರಿಗೆ “ಪಂಪ' ಎಂಬ ಅಭಿಧಾನ ಬಂದದ್ದೇ ಒಂದು 
ಸ್ವಾರಸ್ಯ ಕಥೆ. ಅಮೆರಿಕದಿಂದ ನಮ್ಮ ಮೊಮ್ಮಗಳು ಇಂಡಿಯಾಕ್ಕೆ ಬಂದಿದ್ದಾಗ 
"ಪೆಟ್‌ ಅನಿಮಲ್ಲ್‌' ಪ್ರೀತಿಯಿಂದ ನಮ್ಮೂರಿಗೆ ಹೋಗಿ ಬರುವಾಗ ಒಂದು 
ನಾಯಿಮರಿ ತಂದದ್ದು; ಅವರು ಮರಳಿ ಅಮೆರಿಕಕ್ಕೆ ಹೋದ ಮೇಲೆ ಅದು 
ನಮ್ಮಲ್ಲಿ ಬೆಳೆದದ್ದು ಮತ್ತು ಅದು ನಡೆಸಿದ ಕೆಲವು ಅವಘಡಗಳು - ಇತ್ಯಾದಿ 
ಕುರಿತು ಬರೆದಿದ್ದೆ. ಆ ಎರಡನೇ ಕಂತಿನ ಕೊನೆಯಲ್ಲಿ, ನಮ್ಮ ಭಯೋತ್ಪಾದಕ 
ಸ್ನೇಹಿತನೊಬ್ಬ “ನಾಯಿಗೆ "ಪಂಪ' ಎಂದು ಹೆಸರಿಟ್ಟಿರುವಿರಿ, ಇದನ್ನು ಕನ್ನಡಪರ 
ಚಳುವಳಿಗಾರರಿಗೆ ತಿಳಿಸುತ್ತೇನೆ” ಎಂದು ಬ್ಲ್ಯಾಕ್‌ಮೇಲ್‌ ಮಾಡಲು ಹೊರಟಾಗ 
“ಅದ್ಯಾವುದೋ ಬೀಡಾಡಿ ನಾಯಿ, ನಮ್ಮದಲ್ಲ; ನಮ್ಮ ಮನೆಯಲ್ಲಿ ಪಂಪನೂ 
ಇಲ್ಲ ಗಾ೦ಪನೂ ಇಲ್ಲ” ಎಂದರಾಯಿತು ಎಂದು ಸಮಾಧಾನ ಪಟ್ಟುಕೊಂಡಿದ್ದೆವು. 
ಆದರೆ ಪಂಪನ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಯಾಕೆಂದರೆ ಅದಿನ್ನೂ ಆಸನ್ನ 
ಭವ್ಯ ಜೀವಿಯಾಗಿಲ್ಲ. ಆದ್ದರಿಂದ 'ಜಿನದೀಕ್ಷೆ' ಪಡೆಯಲು ಅರ್ಹವಾಗಿಲ್ಲ. 
ಅದಕ್ಕಾಗಿ ಇಪ್ಪತ್ತೆರಡು ಪರೀಷಹಗಳನ್ನು ಗೆಲ್ಲಬೇಕಲ್ಲವೆ ? ಆ ಕುರಿತು ಮೂರನೆ 
ಕಂತಿನಲ್ಲಿ ವಿವರಿಸುತ್ತಿದ್ದೇನೆ. “ಪಂಪ” ಪಾಡು ಪಡುವ ಪರೀಷಹಗಳ ಜೊತೆಗೆ 
ಈ ತಿರ್ಯಕ್‌ ಜಾತಿ (ಪ್ರಾಣಿ) ಮನುಷ್ಯ ಜಾತಿಗೆ ಕೊಡುತ್ತಿರುವ ಉಪಸರ್ಗ 
(ತೊಂದರೆ) ದ ಬಗ್ಗೆಯೂ ಇಲ್ಲಿ ಹೇಳಬೇಕಾಗಿದೆ. ಇದು ಮೂರನೆ ಕಂತು. 


ಪ್ರಿಯ ವಾಚಕರೆ, ನನ್ನ ಪಂಪಾಯಣ ಪ್ರಬಂಧಕ್ಕೆ ಕೊನೆಯೆಂಬೊ ಕೊನೆ 
ಇದ್ದಂತೆ ಕಾಣುವುದಿಲ್ಲ. ಪಂಪನ ಅವಘಡಗಳು ಮತ್ತು ಅದು ಅನುಭವಿಸುತ್ತಿರುವ 
ತೊಂದರೆಗಳಿಗೆ ಇನ್ನೂ ಕೊನೆ ಕಾಣುತ್ತಿಲ್ಲ. ಇವನ್ನೆಲ್ಲ ಏನು ಬರೆಯುವುದೆಂದು 
'ನಾನು ಸುಮ್ಮನಿದ್ದೆ. ಆದರೆ ಜಾತಸ್ಯ ಮರಣಂ ಧ್ರುವಂ ಅಲ್ಲವೆ ? ನಮ್ಮ 
ಪಂಪನಿಗೂ ಅವಸಾನ ಕಾಲ ಸಮೀಪಿಸಿತು. ಅದರ ಎಪಿಲೋಗ್‌ ಕಥನವನ್ನು 
“ನಮ್ಮ ಪಂಪ” ಎಂದು ನೋಡಿಕೊಂಡ ನಮ್ಮ ಮಗಳು ಉಷಾ 
ಮುಂದುವರೆಸುತ್ತಾರೆ. ಇದರೊಂದಿಗೆ ಪಂಪಾಯಣದ ಚತುರ್ಮುಖ 
ಪ್ರಬಂಧ - ೪ ಸಹ ಮುಕ್ತಾಯ ಕಂಡಿತು. ಇದು ಜೀವ ಇದು ಜೀವನ. 
-ಪ್ರೊ. ಶಿವರಾಮಯ್ಯ] 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧೧ 


ಪಂಪ ನಮ್ಮ ಮನೆಯವ. ನಿರಂಕುಶ ಸ್ವಭಾವದ ನಮ್ಮ ಸ೦ಸಾರಕ್ಕೆ ಸೂಕ್ತವಾದ 
ರೀತಿಯಲ್ಲೇ ಆತ ರೂಪುಗೊಂಡ. ಪ್ರಜಾಪ್ರಭುತ್ವ ಅದರ ರೀತಿ "ನೀತಿ, ಅದು 
ಬಯಸುವ ಕಾನೂನು, ತ್ಯಾಗ ಎಲ್ಲಕ್ಕೂ ನಮ್ಮ ಮನೆ ಮುಕ್ತ. ಯಾವುದೇ 
ನಾಯಿ ತನ್ನ ಯಜಮಾನ ಎಂದು ಗುರುತಿಸುವುದು ಒಬ್ಬರನ್ನು ಮಾತ್ರವಂತೆ. 
ಆದರೆ ಪ್ರಜಾಪಭುತ್ತದ ಬಹುತ್ವ ನೀತಿಯಿಂದಾಗಿ ನಮ್ಮ ಪಂಪನಿಗೆ ಕೊನೆಯವರೆಗೂ 
ಅವರ ಯಜಮಾನ ಯಾರು ಎಂದು ಬೆರಳು ಮಾಡುವಂತೆ ಇರಲಿಲ್ಲ. 
ಎಲ್ಲರೂ ಅವರವರ ಮೂಗು ನೇರಕ್ಕೇ ಅವನನ್ನು ನೋಡುತ್ತಿದ್ದೆವು. ಅವನು 
ತನ್ನ ಮೂಗನ್ನು ಬೇರತ್ತ ತಿರುಗಿಸಿ ಇನ್ನೆಲ್ಲೋ ನೋಡುತ್ತಿದ್ದನು. 


ನಮ್ಮ ತಂದೆ ದಿನೇ ದಿನೇ ಹೆಚ್ಚು ಕ್ರಿಯಾಶೀಲರಾದಂತೆ ಅವರ ಕಾರ್ಯಕ್ಷೇತ್ರವೂ 
ಆದಿಕವಿ ಪಂಪನ ಕುರುಕ್ಷೇತ್ರದಲ್ಲೇ ಮಗ್ನರಾಗಿದ್ದುದರಿ೦ದ ನಮ್ಮ ಹಾದಿ ಬೀದಿ 
ಕಾಯೋ ಪಂಪನಿಗಾಗಿ “ಓ೦ದಿಷು ಸಮಯ ಕೊಡಲೂ ಅಸಾಧ್ಯವಾಯಿತು. 
ಹಾಗಾಗಿ ಅವರು ಬರೆಯಬೇಕಾಗಿದ್ದ ಈ ಕೊನೇ ಭಾಗವನ್ನು ನನ್ನ 
ಜವಾಬ್ದಾರಿಗೆ ವರ್ಗಾಯಿಸಿದ್ದಾರೆ. ವಯಸ್ಸಾದಂತೆ ತಮ್ಮ ತಮ್ಮ ಆಸ್ತಿ- 
ಪಾಸ್ತಿಗಳನ್ನು ಇನ್ನೂ ನಿಮ್ಮ ತಲೆ - ದೇಹ ಸಿಮಿತದಲ್ಲಿದ್ದಾಗ "ಲೇ ತಮ್ಮಿಷ್ಟರಾದವರಿಗೆ 
ಕಾನೂನು ರೀತ್ಯ ವಸನ ಮಾಡಿಸಿ ಎಂದು ನಾನು "ಪದೇ ಪದೇ ಹೇಳಿದ್ದರಿಂದ 
ಅವರು ಮಾಡಿದ ಮೊಟ್ಟಮೊದಲ ವರ್ಗಾವಣೆ ಎಂದರೆ ಇದೇ. ಹಿರಿಯ 
ನಾಗರೀಕರನ್ನು ಗೌರವದಿಂದ ನೋಡಿಕೊಳ್ಳುವುದು ಕಿರಿಯರ ಧರ್ಮವಲ್ಲವೇ ೧ 
ಹಾಗಾಗಿ ಅವರ ಮಾತಿನಂತೆ ನಾನು ನಮ್ಮ ಪಂಪನ ಬಗ್ಗೆ ಬರೆಯಲು ಪ್ರಯತ್ನ 
ಮಾಡಿದ್ದೇನೆ ಇಲ್ಲಿ. 


ದೂರದಲ್ಲಿ ಎಲ್ಲೇ ನಾಯಿ ಕಂಡರೂ ಸಾಕು ನಿಂತಲ್ಲೇ ಕಲ್ಲು ಹುಡುಕಿ ಬೀಸುವ 
ಸ್ವಭಾವ ನಮ್ಮ "ತಂದೆಯದು. ಅವರೆಂದೂ ಯಾವ. ನಾಯಿ ಮರಿಯನ್ನು ಮೈ 
ತಡವಿ ಮಾತನಾಡಿಸಿದವರಲ್ಲ. ನಮ್ಮ ಮನೆಯಲ್ಲಿ ಎಷ್ಟೋ ನಾಯಿಗಳು ಸಷ 
ಹೋದರೂ ಇವರು ಕಾಲಲ್ಲೇ ಅವುಗಳ ಗೋಣಿತಾಟನ್ನು ಎಳೆದು 
ಹಾಕುತ್ತಿದ್ದುದುಂಟು. ಒಟ್ಟಿನಲ್ಲಿ ನಾಯಿಯನ್ನು ಎಲ್ಲಿಡಬೇಕೋ ಅಲ್ಲಿಡಬೇಕು 
ಎನ್ನುವ ಇರಾದೆ ಇವರದು. ಆದರೆ ಇಂಥವರು. ಆದಿಕವಿ ಪಂಪನ ಆರಾಧಕರು. 
ಆದ್ದರಿಂದ ಪಂಪನ ಹೆಸರನ್ನು ನಾಯಿಮರಿಗೆ ಇಟ್ಟರೆ ಖಂಡಿತ ಅವರ ಈ 
ಕುನ್ನಿಯನ್ನು ಓಡಿಸುವುದಿಲ್ಲ ಭಿ ತಮ್ಮ ಮಗಳು ರಂಜುವಿಗೆ ಅವಳ ತಂದೆ 
ನಮ್ಮ ಭತತವಹ: ಕಿವಿಮಾತು ಹೇಳಿ “ಪಂಪ” ಎಂದು ನಾಮಕರಣ 
ಮಾಡಿಸಿದ ವಿಷಯ ಈಗ ಎಲ್ಲರಿಗೂ ತಿಳಿದದ್ದೆ. ಇದೆಲ್ಲಾ ಆಗಿ ಹತ್ತಾರು 
ವರ್ಷಗಳೇ ಆಗಿ ಹೋದವು. 


ಈ ಕುರಿತು ನಮ್ಮ ತಂದೆ ಸಂಕ್ರಮಣದಲ್ಲಿ ಪಂಪಾಯಣ ಎಂದು ಮೂರು 
ಕಂತುಗಳಲ್ಲಿ ಪ್ರಬಂಧ ಬರೆದರು. ನಾಲ್ಕನೆಯ ಸರದಿ ಈಗ ನನ್ನದು. ರಾತ್ರಿಯ 
ತ ಮ 


೧೨ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 
ಆ 


ವೇಳ ಎಂದರೆ ಬೆಂಗಳೂರಿನ ನಾಯಿಗಳಿಗೆ ಮೈಮೇಲೆ ಬರುವ ಹೊತ್ತು. 
ತಂತಮ್ಮ ಅಡ್ಡೆಗಳಿಂದ ಗುಂಪು ಕಟ್ಟಿಕೊಂಡು ಹೊರಡುವ ರೌಡಿಪಡೆಗಳಂತೆ 
ಮುನ್ನುಗ್ಗಿ ಬೊಗಳಿ ದಾಂಧಲೆ ಮಾಡುವ ಅವು ಆಗ ನಾಯಿಗಳಾಗಿರುವುದಿಲ್ಲ. 
ಅಂಥವು ನಮ್ಮ ಮನೆಮುಂದೆ ಏನಾದರೂ ಬಂದು ನಿಂತು ಗಲಾಟೆ ಮಾಡಿದರೆ, 
ಅದು ನಡುರಾತ್ರಿಯಾದರೂ ಸರಿಯೆ ನಮ್ಮ ತಂದೆ ಸುಮ್ಮನಿರುವವರಲ್ಲ! ಸಣ್ಣ 
ಕಲ್ಲು ಸಿಕ್ಕಿದರೂ ಸಾಕು ಬೀರಿ ಅವುಗಳನ್ನು ಓಡಿಸುವರು. ಹೆಸರು "ಪಂಪ, 
ಆದರೆ ಇದೂ ಶ್ವಾನ ಜೀವಿಯಲ್ಲವೇ ? ಅದರ ಸ್ವಭಾವಕ್ಕೆ ತಕ್ಕಂತೆ ಗಂಟೆಗಟ್ಟಲೆ 
ನಿಂತು ಯಾವ ಉದ್ಯೋಗವೂ ಇಲ್ಲದೆ ನಡುರಾತ್ರಿಯಾದರೂ ನಾಗರಬಾವಿಗೇ 
ಕೇಳುವಂತೆ ಬೊಗಳಲು ಶುರು ಮಾಡುತ್ತಿತ್ತು. 


ಆದರೆ ನಮ್ಮ ತಂದೆಯ ಸ್ವಭಾವ ಸುಮ್ಮನಿರುವುದೇ ಅಲ್ಲ. ಅವರೆಂದೂ ಸಿಟಿ 
ಜನಗಳ ಹಾಗೆ “ಶಟ್‌ ಅಪ್‌”, “ಕೀಪ್‌ ಕ್ವ ಟ್‌” ಅಥವಾ "ಸುಮ್ಮನಿರೊ ವದೆ 
ಕೊಡ್ತೀನಿ ನೋಡು' ಎಂದು ನಮ್ಮಮ್ಮನ ರೀತಿ ಹೇಳುವವರಲ್ಲ. “ದಂಡಂ 
ದಶಗುಣಂ' ಅಷ್ಟೆ ಬಹುಶಃ ಹೀಗಾಗಿ ನಮ್ಮ ಪಂಪ ನಿಜಕ್ಕೂ “ಶಟ್‌ ಅಪ್‌' 
ಆಗಿದ್ದವನು ಒಮ್ಮೊಮ್ಮೆ ಬಂದವರ ಮೇಲೆ ಮಾತ್ರ ಸೈಲೆಂಟ್‌ ಆಗಿಯೇ ಬಾಯಿ 
ಹಾಕುತ್ತಿದ್ದ. ಗಾಬರಿಯಾಗಬೇಡಿ ! ಯಾಕಂದ್ರೆ ಇವನು ಎಂದೂ ಸಲೀಸಾಗಿ 
ನಮ್ಮ ಮನೇ ಒಳಗೆ ಬಂದವರಿಗೆ ಈ ರೀತಿ ಮಾಡುತ್ತಿರಲಿಲ್ಲ. ಹೊರಗಿನಿಂದ 
ಅಂಜು ಅಂಜುತ್ತಾ, ಪೇಪರ್‌ ಆಯುವವರ ಹಾಗೆ ಇದ್ರೆ ಮಾತ್ರ ಆತನಿಗೆ ಸರಿ 
ಬರುತ್ತಿರಲಿಲ್ಲ. ಅವನಿಗೆ ಡ್ರೆಸ್‌ ಕೋಡ್‌ ತು೦ಬಾ ಮುಖ್ಯ. ತಲೆ ಮೇಲೆ ಸೆರಗು 
ಹೊದ್ದ ಧಾರವಾಡದ ನಮ್ಮ ಪರಿಚಯದ ಅಜ್ಜಿಯನ್ನು ಒಮ್ಮೆ ಕಚ್ಚಿದ್ದ. ಪಾಪ | 
ಅವರಂತೂ ಈಗ ಬೆಂಗಳೂರಿನಲ್ಲಿ ತಲೆ ಮೇಲೆ ಮೇಲೆ ಸೆರಗು ಹಾಕುವುದನ್ನೇ 
ಬಿಟ್ಟರು. ಇನ್ನು ಬುರ್ವಾದ ಸಂಗತಿ ನಮ್ಮ ಪಂಪನಿಗೆ ತಿಳಿದೇ ಇಲ್ಲ. ಯಾಕಂದ್ರೆ 
ಯಾವ ಬುರ್ಪಾವೂ ನಮ್ಮನೆಗೆ ಬಂದಿಲ್ಲ. ಹಾಗಾಗಿ ಬುರ್ಯಾ ಬಚಾವು. 
ಇದರ ಬಗ್ಗೆ ಆದಿಕವಿ ಪಂಪನ ಅಭಿಪ್ರಾಯ ನನಗೆ ತಿಳಿದಿಲ್ಲ. 


ನಮ್ಮ ಪಂಪನ ಅಮ್ಮ "ಕು೦ಟಿ' ಇದ್ದದ್ದು ಶಿವಗಂಗೆಯಲ್ಲಿ. ಅಲ್ಲಿ ಕೋತಿಗಳ 
ಕಾಟ ವಿಪರೀತ. ತರಕಾರಿ ಬೆಳೆಯುತ್ತಿದ್ದ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಈ 
ಕು೦ಟಿ ಒಳ್ಳೆಯ ಸೆಕ್ಕೂರಿಟಿ ಗಾರ್ಡ್‌ ಆಗಿದ್ದಳು. ಕೋತಿ ಬಂದ್ರೆ ಜೀವ ಒತ್ತೆ 
ಇಟ್ಟು ಹೋರಾಡುತ್ತಿದ್ದಳು. ಹಾಗಾಗಿ ಅವಳ ಮರಿಗಳಿಗೆ ಬಹಳ ಬೇಡಿಕೆ ಇತ್ತು. 
ಇಂತಹ ಅಮ್ಮನ ಜೇಷ್ಠ ಪುತ್ರ ನಮ್ಮ ಪಂಪ. ಇನ್ನು ಕೇಳಬೇಕೆ ? ನಮ್ಮದು 
ಮಾವಿನಮರ, ನೇರಳೆ, ಹಲಸು, ಅಡಿಕೆ, ಪನ್ನೇರಳೆ ಇತ್ಯಾದಿ ಗಿಡ-ಮರಗಳುಳ್ಳಿ 
ಮನೆ - ರಸ್ತೆ ಪರಿಸರ. ಕೋತಿ ಬ೦ದರೆ ಸಾಕು ಎಲ್ಲಾ ನಾಯಿಗಳೂ ಬೊಗಳಿ 
ಬೊಗಳಿ ಸುಸ್ತಾಗಿ ಬಿದ್ದಿದ್ದರೂ ಇವನು ಮಾತ್ರ ಮೈಮೇಲೆ ಬಂದಂತೆ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧೩ 


ಬಡಕೊಳ್ಳುತ್ತಿದ್ದ. ಅವನು ಎಷ್ಟು ಆವೇಶಕ್ಕೆ ಒಳಗಾಗುತ್ತಿದ್ದ ಎಂದರೆ ಮೇಲಕ್ಕೆ 
ಹಾರಿ ಎಲ್ಲಿ ಕೆಳಗೆ ಜೀಳುವನೋ ಎ೦ಬ ಭಯದಿಂದ ನಾವು ಕೋತಿ 
ಓಡಿಸಬೇಕಾಗುತ್ತಿತ್ತು. 

ನಾವು ಹೊಸಮನೆ ಕಟ್ಟಲು ಶುರು ಮಾಡಿದಾಗ ಮೊಟ್ಟ ಮೊದಲಿಗೆ ಬಂದ 
ಇಬ್ಬರು ಕೆಲಸಗಾರರಿಗೆ ಮೊದಲ ಸ್ವಾಗತ ಸಿಕ್ಕಿದ್ದು ಪಂಪನ ಹಲ್ಲಿನಿಂದಲೇ! 
ಕೆಲಸಕ್ಕೆ ಮೊದಲು ಪಾಪ ಒಳ್ಳೆಯ ಬಟ್ಟೆ ತೆಗೆದು ಹಳೆಬಟ್ಟೆ ಹಾಕಿಕೊಂಡ 
ಅವರು ನಮ್ಮನ್ನು ಬಂದು ಕರೆದದ್ದೇ ತಪ್ಪಾಯಿತು! ಯಾರನ್ನಾದರೂ ಕಚ್ಚಿದ 
ದಿನ ಪಂಪ ಸರಿಯಾಗಿಯೇ ವದೆ ತಿನ್ನುತ್ತಿದ್ದ. ಅದು ತಪ್ಪು ಎಂದು ತಿಳಿದೂ 
ಮಾಡುತ್ತಿದ್ದುದರಿಂದ ನಮ್ಮ ಕಡೆ ತಲೆ ಎತ್ತಿ ನೋಡುತ್ತಿರಲಿಲ್ಲ ಆಗ. ಕೊನೆ 
ಕೊನೆಗೆ ಬಂದು ಹೋಗುವರು ಹೆಚ್ಚಾದಂತೆಲ್ಲ ಅವನೂ ಸುಮ್ಮನಾಗುತ್ತ ಬಂದ. 
ಅವನಿಗೆ ವಯಸ್ಸಾದಂತೆಲ್ಲಾ ಬೇಕಾದದ್ದು ಒಂದೇ, ಅವನ ಗೋಣಿಚೀಲ ಮಾತ್ರ, 


ಅದು ಅವನ ಪಂಚಪ್ರಾಣ. 


ಕ್ರಮೇಣ ಅವನಿಗೆ ಕಿವಿ, ಕಣ್ಣು ಮಂದವಾಗುತ್ತಾ ಬಂತು. ಅಲರ್ಜಿ ಹೆಚ್ಚಾಗಿ 
ಕಿವಿಕಡಿತ, ಸೀನು ಎಲ್ಲಾ ಶುರುವಾಗಿ ಮೈಗೆ ಯಾವುದೋ ಚಿಗುಟ ಸೇರಿ, 
ಅವು ನಮ್ಮ ಮನೆಗೂ ಅಂಟಿ ಹೀಗೇ..... ಒಟ್ಟಿನಲ್ಲಿ ಒಂದು ದೊಡ್ಡ 
ರಂಪವಾಯಿತು. ಸದಾ ರಸ್ತೆಯಲ್ಲಿ ಬಿದ್ದುಕೊಳ್ಳುತ್ತಿದ್ದ ಅವನು ರಾತ್ರಿ ಹೊತ್ತು 
ಮಾತ್ರ ಮನೆಗೆ ಬರುತ್ತಿದ್ದ. ಬೇರೆ ನಾಯಿಗಳ ಜೊತೆ ಚೆಲ್ಲಾಟಕ್ಕೆ ಹೋಗದಿದ್ದ 
ಆತ ಯಾವಾಗಲಾದರೂ ಖುಷಿಯಾದಾಗ ಮಾತ್ರ ತನಗೆ ತಾನೇ ಎಗರಾಡುತ್ತ 
ಮರಳು ಕೆದಕಿ ಬಾಲ ಅಳ್ಳಾಡಿಸುತ್ತಾ ಸಣ್ಣ ಹುಡುಗರಂತೆ ಕುಣಿದಾಡುತ್ತಿದ್ದ. 


ಒಂದು. ದಿನ ಬೇರೆ ನಾಯಿಗಳಿಂದ ಸರಿಯಾಗಿ ಕಡಿಸಿಕೊಂಡು ಬಂದ. 
ಕೂದಲು ಉದುರಲು ಶುರುವಾಯಿತು. ತನಗೂ ವಯಸ್ಸಾಯಿತು ಎಂದು 
ಅವನ ಮುಖಭಾವ ಒಪ್ಪಿಕೊ೦ಡಂತಿತ್ತು ಹೀಗಿರಬೇಕಾದರೆ ಒಮ್ಮೆಯಂತೂ 
ರಾತ್ರಿಯಲ್ಲಿ ನೋವಿನಿಂದ ಅಳಲು ಶುರು ಮಾಡಿದ. ಅದು ನಿಜಕ್ಕೂ ಭಾರೀ 
ನೋವೇ ಆಗಿರಬೇಕು. ಬಾಯಲ್ಲಿ ಜೊಲ್ಲು ಸೋರಶತ್ತಿತು. ಹಲ್ಲು ನೋವಿರಬೇಕು, 
ಏನೂ ತಿನ್ನುತ್ತಿರಲಿಲ್ಲ. ಒಮ್ಮೊಮ್ಮೆ ತಿಂದದ್ದನ್ನೂ ವಾಂತಿ ಮಾಡುತ್ತಿದ್ದ. 
ಮನೆ ಕಟ್ಟಿದ ನಂತರ ನಮ್ಮ ಹಿತ್ತಲಿಗೆ ಕೆಂಪುಮಣ್ಣು ಹದಗೊಳಿಸಲು ರಾಜ 
ಮತ್ತು ಇತರೆ ಕೆಲಸಗಾರರು ಬಂದರು. ಆಗ ಅವರಿಂದಲೇ ಪಂಪನಿಗೂ. ಸ್ನಾನ 
ಎ 


ತಮಾ ಸುತೋ ಸಸಂ AES min 


ಮಾಡಿಸಿದೆವು. ಇದ್ದ ಬಿದ್ದ ಕ್ರಿಮಿಕೀಟ ಎಲ್ಲಾ ಸಾಯುವಂಥ ಔಷಧಿಯನು, ' 
ಹಾಕಿದೆವು. ಅದು ಕಣ್ಣಿಗೆ ತಗುಲಿತು. ಎರಡು ಮೂರು ದಿನ ಕಣೌಷಧಿಯನೂ. 
ಣ ಐ 


ಹಾಕಬೇಕಾಯಿತು. ಹೀಗೆ ಬೀಡಾಡಿಯಾಗಿದ ಪಂಪ 
ಸಾನದ ನಂತರ ಅವನ ಹಾಸಿಗೆ ವಗ್ಗೆರೆ ನು ಇ ಸ ಘ್‌ 
ಸೆ ಟ್ಟ 1 ನ್ನೂ ಮಡಿ ಮಾಡಿ ಹೊರಗೆ 


೧೪ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಬಿಡದೆ ಕಟ್ಟಿಹಾಕಿದೆವು. ಈಗೇನಿದ್ದರೂ ಬೆಳಗ್ಗೆ ಸಂಜೆ ಈ ಪಂಪನೊಡನೆ ನಮ್ಮ 
ವಾಕ್‌. ನಿತ್ಯವೂ ಹಾದಿಬದಿಯಲ್ಲಿ ಈ ಬೀಡಾಡಿ ನಾಯಿಯನ್ನು ನೋಡುತ್ತಿದ್ದ 
ಜನರಿಗೆ ಇದು ವಿಚಿತ್ರವಾಗಿ ಕಂಡಿರಬೇಕು. ಕೆಲವರಂತೂ ತಡೆಯಲಾರದೆ 
ಕೇಳಿಯೂ ಬಿಟ್ಟರು, “ಅದ್ಯಾಕೆ ಅಗಸರ ಮನೆಯೆದುರು ರಸ್ತೆಯಲ್ಲಿ ಬಿದ್ದುಕೊಳ್ಳುತ್ತಿದ್ದ 
ಈ ಮುದಿನಾಯನ್ನು ಕಟ್ಟಿಹಾಕಿಕೊಂಡಿದ್ದಿ €ರಿ 9” ಎಂದು. ಪಕ್ಕದ ಮನೆಯ ಅಜ್ಜ 
ಮೊಮ್ಮಗನಿಗೆ, ರಾಜ (ಪಂಪ) ನಿಗೆ ಹುಷಾರಿಲ್ಲ, ಅದಕ್ಕೆ ಡಾಕ್ಟರ್‌ ಇಂಜಕ್ಷನ್‌ 
ಹಾಕುತ್ತಿದ್ದಾರೆ, ಹುಷಾರಾದ ಮೇಲೆ ಹೇಗಿದ್ದರೂ ಬರುತ್ತಾನೆ, ನೀನು ಅಳಬೇಡ, 
ಎಂದು ಸಮಾಧಾನ ಪಡಿಸುತ್ತಿದ್ದರು. ನೋಡಿ! ಯಾವಾಗಲೂ, "ಮಕ್ಕಳು 
ಮತ್ತು ನಾಯಿ' ಎಂದಿಗೂ ಪಕ್ಕದ ಮನೆಯಲ್ಲಿರಬೇಕು. ನಾವು ಖುಷಿಯಾದಾಗ 
ಮಾತ್ರ ಆಡಿಸಿ ಮುದ್ದಿಸಿ ತಲೆಬಿಸಿ ಇಲ್ಲದೆ ಇರಬಹುದು. ಹೀಗೆ ದಿನಕ್ಕೊಂದು 
ಬಾರಿ ಅಂದುಕೊಂಡು ನಾವು ಹೆಣಗಾಡುತ್ತಿದ್ದರೆ, ಈ ಬುದ್ದಿವಂತ ನೆರೆಮನೆಯ 
ಅಜ್ಜ ಅದನ್ನು ಆಚರಣೆಗೇ ತಂದಿದ್ದರು. ಏನು ಮಾಡೋದು “ಸಂಬಂಜಾ 
ಅನ್ನೋದು ದೊಡ್ಡದು ಕನಾ!” 


ಕಟ್ಟಕಡೆಗೆ ಕೂತಲ್ಲಿಂದ ಏಳಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದ್ದ. ತುಂಬಾ 
ಮುದಿಯಾಗಿ ಹೋದ. ಹುಳುವಿಗೆ ಔಷಧ, ರೇಬಿಸ್‌ಗೆ ಹೀಗೆ ಉಪಚಾರ 
ಆಯಿತು. ಡಾಕ್ಟರ್‌ಗೆ ಹೇಳಿದರೆ ಅವರು ಅವನಿಗೆ ವಯಸ್ಸಾಯಿತು. ಡ್ರಿಪ್‌ 
ಹಾಕುವುದು ಉತ್ತಮ. ಇಲ್ಲದಿದ್ದಲ್ಲಿ ಅವನನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ 
ಕಳಿಸಿಬಿಡಿ ಎಂದರು. ಹೇಗೆ ಕಳಿಸುವುದು ? ಇವನನ್ನು ಅಡ್ಮಿಟ್‌ ಮಾಡುವುದೂ 
ಮತ್ತು ಆಶ್ರಮಕ್ಕೆ ಸೇರಿಸುವುದೂ ಎರಡೂ ಬ್ಯಾಡ್‌ ಚಾಯ್ಸ್‌, ದಯವಿಟ್ಟು 
ನೀವೇ ಬನ್ನಿ ಎಂದು ಡಾಕ್ಟರ್‌ ಕೃಷ್ಣಪ್ಪನವರಿಗೆ ಹೇಳಲು, ಅವರು ತಪ್ಪದೇ 
ಮೂರು ದಿನ ಬಂದು ಉಪಚಾರ (ಇಂಜಕ್ಷನ್‌) ಮಾಡಿದರು. ಏನೂ 
ತಿನ್ನುತ್ತಿರಲಿಲ್ಲವಾದ್ದರಿ೦ದ ಅದರ ಹಲ್ಲನ್ನು ಜೇನುತುಪ್ಪದಲ್ಲಿ ಉಜ್ಜಲು ಹೇಳಿದರು | 


ಏನೂ ಕೆಲಸ ಮಾಡದೆ ಅಲೆದಾಡುತ್ತಿದ್ದ ತಮ್ಮ . ಮಗನಿಗೆ ಅವರಪ್ಪ 
ಕೇಳುತ್ತಿದ್ದರಂತೆ “ಏನು ಕತ್ತೆಗೆ ಹಲ್ಲುಜ್ಜಲು ಹೋಗಿದ್ದೇನೋ 9” ಎಂದು! 
ಇದನ್ನು ಕೇಳಿದ ಮೇಲೂ ನಾನು ಎಲ್ಲ ಕೆಲಸದ ನಡುವೆಯೂ ಅದರ 
ಹಲ್ಲುಜ್ಜಲು ಜೇನುತುಪ್ಪದ ಬಟ್ಟಲನ್ನು ಹಿಡಿದುಕೊ೦ಡು ಹೋದಾಗ ನನಗೇ 
ಕಸಿವಿಸಿಯಾಗಿ, ಕೊನೆಗೆ ಯಾರಿಗೂ ಕಾಣದ ಮನೆಯ ಹಿಂಬದಿಯಲ್ಲಿ ಅದಕ್ಕೆ 
ಹಲ್ಲುಜ್ಜಬೇಕಾಯಿತು. ಎಂದೂ ನಾಯಿ ಹಲ್ಲನ್ನು ನೋಡದಿದ್ದ ನನಗೆ ಸವೆದು 
ಒಡೆದು ಹೊಪ್ಪಾಗಿ ಕರ್ರಗಾಗಿದ್ದ ಅದರ ಹಲ್ಲನ್ನು ಕಂಡು ನಡುಕವೇ ಬಂತು! 
ಅಂತೂ ಇಂತೂ ಡಾಕ್ಟರ್‌ ಹೇಳಿದ ಉಪಚಾರ ನಡೆಯಿತು. ನೀರೇ ಮುಟ್ಟದ 
ಈ ಪಂಪನಿಗೆ ನಿತ್ಯ ಎರಡು ಸಲ ಬಾಯಿಗೆ ಪೈಪು ಹಿಡಿದು ನೀರು ಬಿಡುತ್ತಿದ್ದೆ. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧೫ 


ಅ೦ತೂ ಅವನ ರಿನೋವೇಷನ್‌ ಆಯ್ತು. ಈಗ ವಾಕ್‌ ಕರೆದುಕೊಂಡು 
ಹೋಗುವುದಕ್ಕೆ ಸ್ವಲ್ಪ ಮರ್ಯಾದಸ್ತನ ಹಾಗೆ ಕಾಣುತ್ತಿದ್ದ. ಬೊಗಳುವುದು 
ನಿಂತೇ ಹೋಗಿತು. ಯಾರು ಬಂದರೂ ಏನೂ ರಿಯಾಕ್ಟ್‌ ಮಾಡ್ತಿರಲಿಲ್ಲ. 
ಅಂಥ ಪಂಪನೂ ಸಹ ಹೊರಗೆ ಹೋದಾಗ ಮಾಡಿದ ಮೊದಲ ಕೆಲಸ 
ಎಂದರೆ ಈ ರೋಡು ನನ್ನದು ಎಂದು ಇತರೆ ಬೀಡಾಡಿ ನಾಯಿಗಳಿಗೆ ಎಚ್ಚರಿಕೆ 


ಗೆ ಗಾ. 


ನೀಡಿದ್ದು. ಇವನು ರೋಡಾಡಿಕೊಂಡು ಜೋತಾಡುತ್ತಿದ್ದ ದವಡೆಯ ಮಧ್ಯೆ ' 


ಎಲ್ಲೋ ಆಳದಿಂದ ಬಂದ ಆ ಶಬ್ದಕ್ಕೋ, ಪಾಪ ಹಳೇಗೌಡ ಎಂದು ಬೇರೆ 
ನಾಯಿಗಳು ಮರ್ಯಾದೆ ಕೊಡುತ್ತಿದ್ದವು. 


ಊರಿನ ತೋಟ ಬಿಟ್ಟು ಅಮ್ಮ ಮನೆಗೆ ಬಂದ ಮೇಲೆ ಆ ಊರು ಆ ತೋಟದ | 


ಬೋರು ಎಲ್ಲಾ ನಮ್ಮ ತಂದೆಯ ತಲೆಮೇಲೆ ಬಿತ್ತು. ಆದ್ದರಿಂದ ಅವರಿಗೆ 
ಪಂಪನ ಈ ವರ್ತಮಾನಗಳೆಲ್ಲ ನ್ಯೂಸ್‌ ಆಗಿ ತಲುಪುತ್ತಿದ್ದವು. ದಿನಾಗಲೂ 
ಅವನಿಗೆ ತಲೆ ನೀವಿ ಕಡಿಮೆ ಊಟಕೊಟ್ಟು ನೋಡಿಕೊಳ್ಳಿ ಎಂದಿದ್ದರು ಡಾಕ್ಟರು. 
ನಾನಂತೂ ನಮ್ಮ ತಂದೆ ಬಂದಾಗ ಪಂಪನನ್ನು ಯಾವ ಕಾರಣಕ್ಕೂ 
ಗದರಿಸಿಕೊಳ್ಳಬೇಡಿ, ಪಾಪ ತುಂಬಾ ನೊಂದಿದ್ದಾನೆ ಎಂದು ಹೇಳಬೇಕಾಯಿತು. 
ಏಕೆಂದರೆ ನಿಜಕ್ಕೂ ಬೇಡದ್ದನ್ನು ಮಾಡಿ ತಿ೦ದದ್ದನ್ನು ವಾಂತಿ ಮಾಡಿ ನಮ್ಮಿಂದ 
ಬೈಸಿಕೊಳ್ಳುವುದೇ ಅವನ ನಮ್ಮ ನಿಜವಾದ ಬಾ೦ಧವ್ಯವಾಗಿತ್ತು. ಹೀಗಾಗಿ 
ಇದೀಗ ಅವನು "ಪಾಪ - ಪಂಪ' ಎನ್ನುವ ಸ್ಥಿತಿಗೆ ಬಂದಿದ್ದ. 

ಪಂಪನ ಓಲ್ಲ್‌ - ಏಜ್‌ ದಿನಚರಿ ಶುರುವಾಯ್ತು. ಆದರೂ ರೋಡಿನಲ್ಲಿ ಅದು 
ತನ್ನ ಸಾರ್ವಭೌಮತ್ವವನ್ನು ಮಾತ್ರ ಕಾಪಾಡಿಕೊಂಡೇ ಬಂತು. ಒಂದು ಬಿಳೀ 
ಹೆಣ್ಣು ಕುನ್ನಿ ಮಾತ್ರ ನಮ್ಮ ಗೇಟ್‌ನ ಹೊರಗೆ ಇರಲು ಅವಕಾಶವಿತ್ತು. ಅದರ 
ಇರುವಿಕೆ ಇದಕ್ಕೂ ಸ್ವಲ್ಪ ಹಾಯೆನಿಸುವಂತಿತ್ತು. ಆದರೆ ನಮಗೆ ಮಾತ್ರ ಆ 
ಹೆಣ್ಣು ಕುನ್ನಿಯ ಮೇಲೆ ಅಷ್ಟಕಷ್ಟೆ ನಮಗೇನೂ ಶ್ಲಾನದಳ ಬೇಕಿಲ್ಲವಲ್ಲ. ಅದೋ 
ಯಾವ ನಾಯಿ ಸಿಕ್ಕರೂ ಬಾಲ ನುಲಿಯುತ್ತಿತ್ತು. ನಮ್ಮ ಹಿ೦ದಿನ ರೋಡಿನ 
ಅತ್ತೆ ಅದಕ್ಕೆ ವೈಯಾರಿ ಎಂದೇ ಹೆಸರಿಟ್ಟಿದ್ದರು. ಅವರ ಮನೆಯಲ್ಲಿದ್ದ `ತುಂಟ' 
ಮತ್ತೊಂದು ನಾಯಿ. ಆದರೆ ಅದರದ್ದೇ ಇನ್ನೊಂದು ಕತೆ! 


ನೋಡಿ ವೃದ್ಧಾಪ್ಯ ಎಂಬುದು ಹೇಗೆ ಬರುತ್ತದೆ ? ಮೆಲ್ಲನೆ ಹೀಗೇ ಬೊಗಸೆಯ 
ನೀರು ಜಾರಿಹೋದಂತೆ. ನೋಡನೋಡುತ್ತಲೇ ಪಂಪನ ಆಯಸ್ಸು ಮಟಾಮಾಯ. 
ಈಗ ಅದಕ್ಕೆ ಬೇಕಾದದ್ದು ಸ್ವಲ್ಪ ನೀರ್ದಾಲು, ಎರಡು ಬಿಸ್ಕತ್ತು ಹಾಗೂ 'ಅದರ 
ಅಚ್ಚುಮೆಚ್ಚಿನ ಗೋಣಿಚೀಲ. ಯಾವ ಗೋಜು - ಗಲಾಟೆಗಳೂ ಈಗ ಪಂಪಣ್ಣನಿಗೆ 
ಹಿಡಿಸದು. ಬಿಸಿಲಲ್ಲೋ ನೆರಳಲ್ಲೋ ಸುಮ್ಮನೆ ಬಿದ್ದುಕೊಳ್ಳುವುದು ಅಪ್ಪೆ ಈ 
ವೃದ್ಧಾಪ್ಯ ಎಂಬುದು ಗೂಟಕ್ಕೆ ಹಾಕಿದ ಹಳೆ ಅಂಗಿಯಂತೆ. ಸುಮ್ಮನೇ ಹಾಗೇ 


೧೬ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಇರುತ್ತದೆ ಎಂದು ನಾವು ಅಂದುಕೊಳ್ಳುವುದರಲ್ಲಿಯೇ ಅವನಿಗೆ ಮತ್ತೆ ಕಿವಿ 
ಕೆರೆತ, ಸೀನು ಶುರುವಾಯಿತು. ಸೀತು ಸೀತು ಪರದಾಡುವ ಅದನ್ನು ಚೈನ್ನಾಕಿ 
ಹಿಂದೆ ಕರೆದುಕೊಂಡು ಓಡಾಡುವುದೇ ಪಾಪವೆನಿಸಿಬಿಟ್ಟಿತು. ಆದರೆ ಹಾಗೇ 
ಬಿಡಲು ಇದ್ದದ್ದು ಒಂದೇ ಚಿಂತೆ, ಚಿಗಟ! ಎಲ್ಲಿ ಇವನಿಂದ ಮನೆಯನ್ನೂ 
ಸೇರುವುದೋ ಎಂದು ಭಯ. 


ಆದರೂ, ತಟ್ಟಾಡುತ್ತಾ ಎದ್ದು ತೂರಾಡುತ್ತಾ ನಡೆದು ಹೋಗಲಾರದ, 
ಗೊರಗೊರ ಸದ್ದು ಮಾಡುವ ಮುದಿ ಪಂಪ ಎತ್ತ ಹೋದಾನು ಕಟ್ಟಿ ಇನ್ನು 
ಅದರ ದಯನೀಯ ಸ್ಥಿತಿ ನೋಡಲೂ ಆಗದು. ಆದರೂ ಆದರೂ... ಬಿಡದೆ 
ಗೇಟೊಳಗೇ ಇದ್ದರೆ ಇನ್ನೇನು ಸಾಯುವುದೋ ಎಂಬಂತೆ ಮೋರೆ ಮಾಡುವ 
ಅದನ್ನು ಹೊರಕ್ಕೆ ಬಿಟ್ಟರೆ ಸಾಕು ಬೇರೆ ನಾಯಿ ಬಂದರೆ ಅಚ್ಚುಕಟ್ಟಾಗಿ ನಡೆದು 
ಹೋಗಿ ಗುರಾಯಿಸುತ್ತಿದ್ದ. ಅಂತೂ ಅದರ ಈ ಬುದ್ದಿಯಿಂದ ನಮ್ಮ ಪಂಪ 
ಇನ್ನೂ ಗಟ್ಟಿ ಇದ್ದಾನೆ, ಅಷ್ಟೇನೂ ಮುದಿ ಆಗಲಿಲ್ಲ ಅನ್ನಿಸುತ್ತಿತ್ತು ನಮ್ಮ 
ಡಾಕ್ಟರ್‌ಗೆ ಪಂಪ ಸೊರಗಿದ್ದಾನೆ ಎ೦ದರೆ ಅದಕ್ಕೆ ಆರ್‌ತ್ರಿಟಿಸ್‌ (ವಾಯು) ಸ್ವಲ್ಪ 
ಕಾಲುಗಳನ್ನು ಮಸಾಜ್‌ ಮಾಡಿ, ಆಕ್ಟೀವ್‌ ಆಗಿ ಇಟ್ಟಿರಿ ಎನ್ನಬೇಕೆ? 
ಕೆಲಸವಿಲ್ಲದೆ ಹಲ್ಲು ಉಜ್ಜಿದ್ದು ಆಯಿತು. ಇನ್ನು.... ನೋ... ನಮ್ಮಪ್ಪನಾಣೆಗೂ 
ನಾನು ನಾಯಿಕಾಲು ಮಸಾಜ್‌ ಮಾಡಲ್ಲ ಎಂದು ಸುಮ್ಮನಾದೆ. ನಮ್ಮಮ್ಮನಿಗೆ 
ಆ ವಿಚಾರ ಹೇಳಲೂ ಹೋಗಲಿಲ್ಲ. ಇನ್ನು ಅವರು ತಮ್ಮ ಇಳಿಹೊತ್ತಿನಲ್ಲಿ 
ಈ ಕೆಲಸ ಮಾಡಲೂ ಸೈ! ಆದರೆ ನೋಡಲು ನನಗೇ ಕಷ್ಟ ಪಂಪ ಮೊದಲೇ 
ಎದ್ದು ಪಕ್ಕಕ್ಕೆ ಹೋಗಲೂ ಸೋಂಬೇರಿ, ಇನ್ನೂ ಆರ್‌ತ್ರಿಟಿಸ್‌ ಆದರೆ ಹೇಗೆ ? 
ಒಮ್ಮೆಯಂತೂ ಬೆಳಗಿನ ಅವಸರದಲ್ಲಿ ಸ್ಕೂಲ್‌ ವ್ಯಾನ್‌ನವರು ಇವನಿಗೆ 
ಗುದ್ದಿದದೋ ಎಂಬಂತೆ ಹೋದ. ನಾನೂ ನನ್ನ ತಂದೆಯೂ ಹೌಹಾರಿ 
ಹೋದೆವು. ಆಗ ನಮ್ಮ ಅಮ್ಮ ಅದನ್ನು ಹೊರಗಿನಿಂದಲೇ ಗೇಟಿಗೆ ಕಟ್ಟಾಕಿದರು. 
ಅದಕ್ಕೆ ಅವನು ಅಳಲು ಶುರು ಮಾಡಿದ. ಕೇಳಲಾರದೆ ಕಟ್ಟು ಬಿಚ್ಚಿ ಒಳಗೆ 
ಸೇರಿಸಿ ಗೇಟ್‌ ಹಾಕಿದೆವು. ಪಂಪನಿಗೆ ಏನೇನು ನೋವಿತ್ತೋ ಪಾಪ! ಎಂದೂ 
ಅಮ್ಮನ ಸೊಪ್ಪಿನ ಮಡಿಯನ್ನು ಮುಟ್ಟದೆ ತುಳಿಯದೆ ಇದ್ದವನು ಸೀದಾ ಬೆಳೆದು 
ನಿಂತ ಎಳೆ ಸೊಪ್ಪಿನ ಮೇಲೆ ಮಲಗಿ ಬೆಳಗ್ಗೆ ಮಣ್ಣು ಹೆಜ್ಜೆ ಮಾಡಿಕೊಂಡು 
ಬಂದು ನಿಂತಿದ್ದ! ನಿಜಕ್ಕೂ ನಮಗೆ ಪಾಪ ಎನ್ನಿಸುವಂತೆ. ಆದರೆ ಅದೇ ದಿನ 
ಕಣ್ಮರೆಯಾದ. ಅಂದು ರಾತ್ರಿ ಮನೆಗೆ ಬರಲೇ ಇಲ್ಲ. ಅದನ್ನು ಹುಡುಕಿ 
ಹುಡುಕೀ ಪಾಪ ನಮ್ಮ ತಾಯಿ ಸುಸ್ತಾಗಿ ಬಂದು ಸಿಗಲಿಲ್ಲ ಎಂದು ವರದಿ 
ಒಪ್ಪಿಸಿದರು. ಪಂಪ ಎಲ್ಲೂ ಎಲ್ಲ ಕಣಮ್ಮ! ಅದನ್ನು ಹುಡುಕಿಕೊಂಡು ಅವರು 
ಸಂಜೆ ನಾಗರಬಾವಿಯ ಎಲ್ಲಾ ರೋಡು ಬೀಟೊಡೆದದ್ದು ಕೇಳಿ ನನಗ೦ತೂ 
ಸಾಕಾಗಿ ಹೋಯಿತು. ಆಗ ನಾನು: "ಅಮ್ಮನನ್ನು ನೋಡಿಕೊಳ್ತೀನಿ ಇಲ್ಲಾ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧೭ 


ಪಂಪನನ್ನು ನೋಡಿಕೊಳ್ತೀನಿ. ಇಬ್ಬರನ್ನು ನೋಡಿಕೊಳ್ಳೋಕೆ ನಂಗಾಗಲ್ಲ' 
ಎಂದು ಗೊಣಗೊಟ್ಟುತ್ತಿದ್ದೆ. 


ದಿನ ಬೆಳಿಗ್ಗೆ ನನ್ನ ಮಗನನ್ನು ಎಬ್ಬಿಸಿ ಸ್ಕೂಲ್‌ ಕಳಿಸುವುದು ಎಂದರೆ ನಮ್ಮ 
ಪುಣ್ಯ ಎಂದು ಷಸ ಭಾವಿಸಿದ್ದಾನೆ. ಅಮೊ ಲಂಚ್‌ ಬಾಕ್ಸ್‌ ಮತ್ತು ಬ್ಯಾಗ್‌ 
ರೆಡಿ ಮಾಡಿದ್ರೂ ಬೇಕಾದ್ರೆ ಹಾಗೆ ಹೀಗೆ ಇನ್ನೂ ಹೊರಳಾಡಿ ಸ್ಕೂಲ್‌ಗೆ 
ಹೋಗಲ್ಲ ಎಂದೂ ಹೇಳುವವನು. ನಾನಂತೂ ಈಗ ಎಲ್ಲಾ ರೆಡಿ ಮಾಡಿ 
ಅವನಿಗೆ ಏಳಲು ಮೂರು ನಾಲ್ಕು ಬಾರಿ ತಿಳಿಸಿ ಇನ್ನು ನನಗೆ ಟೆನ್‌ಷನ್‌ 
ಬೇಡ ಎಂದು ಗೇಟಿಂದ ಹೊರಗೆ ಬಂದುಬಿಡೋದನ್ನ ಅಭ್ಯಾಸ. 
ಮಾಡಿಕೊಂಡಿದ್ದೀನಿ. ಅಂದೂ ಕೂಡ ಅವನು ಕೆಳಗೆ erty ಬಾರನೊಲೆ 
ಎಂದುಕೊಳ್ಳುವಾಗಲೇ ಎಲ್ಲಿಂದಲೋ ಪಂಪನೇ ಬಂದ! ಅದೂ ಹೇಗೆ? 
ತಲೆತಗ್ಗಿಸಿ ಸುಮ್ಮನೇ ಯಾವ ನೋವಿಗೋ ತೀರಾ ತತ್ತರಿಸಿ ಕುಳಿತುಕೊಂಡ | 
ಅಪರಾಧಿ ಎಂಬಂತೆ; ಇಡೀ ರಾತ್ರಿ ಹೀಗೇ ನಡೆಯುತ್ತಲೇ ಇದ್ದನೋ | 
ಎಂಬಂತೆ, ಯಾವುದೋ ಊರಿಂದ ನಡೆದುಕೊಂಡು ಬಂದನೇನೋ ಎಂಬಂತೆ 

ನಿತ್ರಾಣವಾಗಿ ನಡೆಯುತ್ತಲೇ ಬಂದ. ನಿಲ್ಲೋ ಪಂಪ ಎಂದು ಅಲ್ಲಿಂದಲೇ | 
ಹೋಗಿ ತಲೆಸವರಿ ಕುತ್ತಿಗೆ ನೀವಿ ಬಾರೋ ಮನೆಗೆ ಎಂದೆ. ಮಾತಾಡಿಸಿದರೆ, | 
ನನ್ನ ಹಿಂದೆ ಗೇಟಿನವರೆಗೂ ಬಂದ. ನಿಲ್ಲಲೇ ಇಲ್ಲ! ಸುಮ್ಮನೇ ನನ್ನ ಸುತ್ತಲೂ , 
ಗಿರಕಿ ಹೊಡೆದ. ತೀರಾ ಪಾಪ ಎನ್ನಿಸಿತು. ನಿನ್ನೆಯಿಂದ. ರ್ಳು ತಿಂದಿಲ್ಲ. 
ಮೊದಲು ನೀರು ಕುಡಿಸಿ ಅದರ ಕೊ 4.. ತಂದು ಹಾಕಿ ವದ 
ನಾನು ಕನ ಬುಡಿಕುವಾಗಲೇ ಮತ್ತೆ ಅವನು ಮಂಗಮಾಯ. ಅಷ್ಟು ಸ್ಪೀಡ್‌ ' 
ಆಗಿ ಎಲ್ಲೋದ ) ನಾನು ನಿಜಕ್ಕೂ. ನಂಬದಾದೆ. ರಸೆ ಸಯ ಉದ್ದಗಲಕ್ಕೂ | 

ನಡೆದು Rl ಎಲ್ಲೂ ಇಲ್ಲ. ಅಷ್ಟೊತ್ತಿಗೆ ಮಗ "ರೆಡಿಯಾಗಿ ಬಂದ. ' 
ನಾನು ಸಂಜಯನಿಗೆ ಲೇಟಾಯಿತು. ಬಾ ಎಂದು ಕರೆದುಕೊಂಡು ಹೊರಟೆ. | 
ಸ್ವಲ್ಪ ದೂರದಲ್ಲೇ ಪಂಪ ಮತ್ತೆ ಮನೆ ಕಡೆ ಬರೋದು ಕಾಣಿಸಿತು. ಸಂಜುಗೂ | 

ತೋರಿಸಿದೆ, ನೋಡಲ್ಲಿ ಎಂದು ಪಾಪ ಪಂಪ, ಎಂದುಕೊಂಡು ಹೋಗಿ | 
ಅವನನ್ನು ಬಿಟ್ಟು ಬರುವಾಗ ತುಂಬಾ ಟ್ರಾಫಿಕ್‌ ಜಾಮ್‌; ಅರ್ಧ ಗಂಟೆ ಆದ್ರೂ ' ` 
ಕ್ಲಿಯರ್‌ "ಆಗಲಿಲ್ಲ. ಕಾರಲ್ಲಿ ಕೂತೇ ಯೋಚಿಸಿದೆ. ಪ ಪಂಪನ ಮೂಗಲ್ಲಿ ಗೊಣ್ಣೆ | 
ರಕ್ತ, ಸೊರಗಿದ್ದ; ನಿಂತಲ್ಲಿ. ನಿಲ್ಲಲಾಗದ ಪಂಪ, ಅಯ್ಯೋ ದೇವರೇ ಎನಿಸಿತು. 

ಓದಿ ಕೇ ೇಳಿದ್ದ "ಕತೆಗಳೆಲ್ಲ. ಜ್ಞಾಪಕಕ್ಕೆ ಬಂದವು. ನಿಜಕ್ಕೂ ಅದರ ನೋವನ್ನು | 
ನೋಡಲಾಗಲಿಲ್ಲ. ಡಾಕ್ಟರ್‌ಗೆ ಫೋನ್‌ ಮಾಡಿ ಧೈರ್ಯ ಮಾಡಿ ಕೇಳಿದೆ 'ಡಾಕ್ಸೇ 

ನಮ್ಮ ಪಂಪ ನಿಜವಾಗಿ ಸೊರಗಿದ್ದಾನೆ. ಮೂಗಲ್ಲಿ ರಕ್ತ ನಿಂತಿಲ್ಲ, ನಿಲ್ಲಲಾಗಲ್ಲ.' 
ಅವನನ್ನು (ಕೊನೆ) ನಿದ್ದೆಗೆ ಕಳಿಸಬಹುದಾ 9 ಒಮ್ಮೆ ಬಂದು Pt ಅವನ | 

ಕಂಡೀಷನ್‌ ಹೇಗಿದೆ ಎಂದು ತಿಳಿಸಿ, ಆಮೇಲೆ ಡಿ ಸೈಡ್‌ ಮಾಡೋಣ' ಎಂದೆ. ' 


A ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


“ಆಯ್ತು ವೃದ್ಧಾಶ್ರಮದವರೂ ಅತೀ ನರಳುವ ಪ್ರಾಣಿಯನ್ನು ಅಷ್ಟೇ ಮಾಡೋದು. 
ಸರಿ ಬರ್ತೀನಿ ಅದನ್ನ ಕಟ್ಟಾಕಿ ನಾನು ಇನ್ನು ಒಂದು ಗ೦ಟೇಲಿ ಬರ್ತೀನಿ” 
ಎಂದರು. ಬಂದವಳೇ ಇನ್ನೂ ಮಲಗಿದ್ದ ಅಮ್ಮನಿಗೆ ಎಲ್ಲವನ್ನೂ ತಿಳಿಸಿದೆ. 
ಪಾಪ ಅವರೂ ಮರುಗಿದರು. ಸರಿ ಇನ್ನು ಕಟ್ಟಹಾಕೋಣ ಎಂದು ಹೊರ 
ಬಂದೆ. ಪಂಪ ಎಲ್ಲೂ ಕಾಣಲಿಲ್ಲ. ಉಹೂಂ ಇಲ್ಲ. ಇನ್ನೆಂದೂ ಅದು ಬರಲೇ 
ಇಲ್ಲ! (೧೭-೨-೨೦೧೬) 


ಪಂಪ ಎಲ್ಲೋದ? 
೧ 
ಪಂಪ ಯಾಕ್ಟೋದ ? ಹ 


ಪಂಪನ ಕೊನೆಯ ಮರುಕದ ನೋಟ ನಮ್ಮ ಕಣ್ಣಲ್ಲಿ ಇನ್ನೂ ಇದೆ. ಅವನಿಗೆ 
ತೀರಾ ಬೇಕಾಗಿದ್ದ ಕೊನೆಯ ಪ್ರಯಾಣಕ್ಕೆ ಎಲ್ಲಾ ರೀತಿಯಲ್ಲೂ ಆತ ಸಿದ್ಧನಾಗಿ 
ಬಂದು ನಮಗೆಲ್ಲಾ ಕೊನೆಯ ವಿದಾಯ ಹೇಳಿ ಹೋದನೆ! ಎಷ್ಟು ಪ್ರಬುದ್ಧ 
ನಮ್ಮ ಪಂಪ | ನಮ್ಮ ಕೊನೆಗಾಲಕ್ಕೆ ಅವುಡುಗಚ್ಚಿ ನೋವನ್ನು ತಿನ್ನುವುದು ಹೇಗೆ 
ಎಂದು ತಿಳಿಸಿಕೊಟ್ಟ. ಬದುಕಿರುವವರನ್ನು ಡಿಸ್ಟರ್ಬ್‌ ಮಾಡದೆ ಅರುಗಾಗಿ 
ಹಾಗೇ ನಡೆದು ಹೋಗುವ ರೀತಿ ಹೇಗೆಂಬುದನ್ನು ತಾನೇ ಮಾಡಿ 
ತೋರಿಸಿದ | 


ಇದೆ ಮಾತು ಕನ್ನಡದ ಆದಿಕವಿ ಪಂಪನಿಗೂ ಅನ್ವಯವಾಗುತ್ತದೆ. ಕ್ರಿ. ಶ. 
೯೦೧ ರಲ್ಲಿ ಹುಟ್ಟಿದ ಕವಿ ತನ್ನ ೩೯ನೇ ವಯಸ್ಸಿಗಾಗಲೇ (೯೪೧) ಆದಿ 
ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಮಹಾಕಾವ್ಯಗಳನ್ನು, 
ಅದೂ ಮೂರು ತಿಂಗಳಿಗೆ ಒಂದು ಆರು ತಿಂಗಳಿಗೆ ಇನ್ನೊಂದು, ಬರೆದು 
ಮುಗಿಸಿದನಂತೆ. ಆದರೆ ಅವನ ಪೋಷಕ ರಾಜ ಅರಿಕೇಸರಿಯ ನಂತರ ಆ 
ಮಹಾಕವಿಯ ಅಂತ್ಯ ಮಾತ್ರ ಹೇಗಾಯಿತು ? ಎಂತಾಯಿತು ? ಮುಂತಾದ 
ಪ್ರಶ್ನೆಗಳು ಹಾಗೆ ಉಳಿದಿವೆಯೆಂದು ನಮ್ಮ ತಂದೆಯವರು ಹೇಳುತ್ತಿರುತ್ತಾರೆ. 


ಆ ಮಾತುಗಳೆಲ್ಲ ಎಂತಾದರೂ ಇರಲಿ, ನಮ್ಮ ಪಂಪನೇನಾದರೂ ಮರುಹುಟ್ಟು 
ಬಯಸಿದರೆ ಕೋಗಿಲೆಯಾಗಿಯೋ ಅಥವಾ ಮರಿದುಂಬಿಯಾಗಿಯೋ ಹುಟ್ಟಿ 
ನಮ್ಮ ಅಮ್ಮ ಬೆಳೆಸಿರುವ ಕಳ್ಳಂಬೆಳ್ಳದ ತೋಟದಲ್ಲಿ ಬಂದು ವಿಹರಿಸಲಿ ಎಂದು 
ನಾವೆಲ್ಲ ಹಾರೈಸುತ್ತೇವೆ. 


ಹೋಗಿ ಬಾ ಪಂಪ! ನಿನ್ನ ನೆನಪು ಸದಾ ನಮ್ಮೊಂದಿಗಿದೆ ! 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೧೯ 


[ ಕಾವ್ಯ | 


ಆರು ಚೌಪದಿಗಳು 


೨೦ 


* ವಿಡಂಬಾರಿ 


ಸ್ವಚ್ಛ ಭಾರತ? 

ನಿಲ್ಲೆಯೇ ಸ್ಥಜಿಸಿಟ್ಟ ಕೊಳೆ ನರಕದೊಳಗೆ 
ನಾವೆಲ್ಲ ಇದ್ದೇವೆ “ಭಾರವಾಗಿ ಇಳೆಗೆ 
ಆಸ್ಪತ್ರೆಯೆಂಬ' ದ್ಯ ನರಕಕ್ಕಿಂತ 

ಹೊಲಸಿನ್ನು ಬೇರುಂಟೆ ಹೇಳು ಮಡಿವಂತ. 
ಕನ್ಹಯ್ಯ ಕುಮಾರ 

ರೋಹಿತ್‌ ವೇಮುಲನ ನವೆನವೆಸಿ ಕೊಂದು 
ಕನ್ಹಯ್ಯ ಕುಮಾರನೆಡೆ ಬಂದರೋ ಇಂದು 
ಬಿಟ್ಟರೆ" ಸತ್ಯವನು ಹೇಳಲೇ ಬೇಡಿ 

ಹೇಳಿದರೆ ಬೇಡಿಯನು ತೊಡಿಸುವರು ನೋಡಿ. 


ಪ್ರಶಸ್ತಿ ಬೇಕೆ? 

ಪ್ರಶಸ್ತಿ ಬೇಕೇನು ಹೇಳುವೆನು ಕೇಳು. 

ಈ ಸಲಹೆ ಪಾಲಿಸಲು ವೈಭವದ ಬಾಳು 
ಕುಳಿತಲ್ಲಿ ಇತಿಹಾಸ ತಿರುಚೆದರೆ ಸಾಕು 
ಕಾಲೈಳಗೆ ಪ್ರಶಸ್ತಿ ಇನ್ನೇನು ಬೇಕು? 


ಇತಿಹಾಸ ಸಾರುತ್ತಿದೆ 


ಸತ್ಯವನು ಬರೆವವನ ಮುಗಿಸಿದರೆ ನೀ ವು 
ತರುವುದಕೆ ಅಸಾ ಸ್ಯ ಸತ್ಯಕ್ಕೆ ಸಾವು 
ತಲೆ ತಲಾಂತರದಿಂದ ಇದನ್ನೆ ಮಾಡಿ 
ಸೋತಿಹನು ಸೋಲುತ್ತ ಬಂದಿಹನು ಹೇಡಿ 
ಈ ದೇಶ ಭಕ್ತರು 
ದೇಶ ಭಕ್ತರ “ವೇಷ ತೊಟ್ಟಿರುವ ಅವರು 
ತಾವು ತಮ್ಮವರಷ್ಟ ದೇಶವಂಬವರು 
ಬಲ್ಲಿರಾ ಈ ಪರಿಯ ಸಂಕುಚಿತ ಮನಸು 
ಸ್ಯ ನೂರಾಗಿಸಿತು ಸಜ್ಜನರ ಕನಸು. 

ಸ್ವ ಪ್ರತಿಷ್ಠೆ 
ಕೃಷ್ಣ ಮನಸ್ಸು ಮಾಡಿದ್ದರೆ ಆ ಹೊತ್ತು 
ಅಭಿಮನ್ಯುವಿನ ಪ್ರಾಣ 'ಉಳಿಸಬಹುದಿತ್ತು 
ಮನಸ್ಸು ಮಾಡಿದ್ದರೆ ಗಾಂಧೀಜಿ ಕೂಡ. 
ಭಗತ್‌ಸಿಂಗ್‌ ಉಳಿಯುತ್ತಿದ್ದ ಸಂದೇಹ ಬೇಡ : ks 


ಸಂಕ್ರಮಣ ೪.೨೮ / ಜುಲೈ-ಆಗಸ್ಟ್‌ ೨೦೧೬ 


[7 ಚಿಂತನೆ] 
ಪುಸಕ ಪ್ರೇಮದ ಫಲಶುತಿ 


ಫಿ? ಸಂತೆ 


* ಕೆ.ಎಸ್‌. ಭಗವಾನ 


ಶಿಕ್ಷಣ ಮನುಷ್ಯನ ಬದುಕನ್ನು ಅಮೂಲಾಗ್ರವಾಗಿ ಬದಲಾಯಿಸುವ ಕಾಂತಶಕ್ತಿಯನ್ನು 
ಹೊಂದಿದೆ. ವಿದ್ಯೆ ಬಲ್ಲವನಿಗೂ ಅದು ಇಲ್ಲದವನಿಗೂ ಇರುವ ವ್ಯತ್ಯಾಸವನ್ನು 
ಒಂದು ರೀತಿಯಲ್ಲಿ, ಕಾಡನಿಗೆ ಮತ್ತು ನಾಡನಿಗೆ ಹೋಲಿಸಬಹುದು. ಅಕ್ಷರದ 
ಅರಿವಿಲ್ಲದವರು ಕತ್ತಲೆಯಲ್ಲಿ ಇದ್ದಂತೆ ಕಾಣುತ್ತದೆ. ಓದು ಬಲ್ಲವನು ಬೆಳಕಿನಲ್ಲಿ 
ಬದುಕುವಂತೆ ತೋರುವುದು. ವಿದ್ಯೆಯಿಂದ ಉಳಿವು; ಅವಿದ್ಯೆಯಿಂದ ಅಳಿವು. 


ಪ್ರಾಥಮಿಕ ಹಂತದ ಓದು ಬರಹಕ್ಕೂ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೂ 
ಇರುವ ವ್ಯತ್ಯಾಸ ಸಣ್ಣ ಸಸಿ ಮತ್ತು ದೊಡ್ಡ ಮರದ ಅಂತರದಂತಿದೆ. ಮಗು 
ಪುಟ್ಟದಾಗಿ ಇದ್ದಾಗ ಅದಕ್ಕೆ ಉಣ್ಣುವುದನ್ನು ಕಲಿಸುತ್ತಾರೆ. ಒಂದು ಸ್ಥಿತಿಗೆ ಬಂದ 
ನಂತರ ಅದೇ ಊಟ ಮಾಡುವಂತಾಗುತ್ತದೆ. ಬೆಳೆಯುವ ಮಗುವಿಗೆ ಎಂಥ 
ಆಹಾರ ಕೊಡಬೇಕು? ಅದೆಷ್ಟು ಸತ್ವಯುತ ಆಗಿರಬೇಕಾಗುತ್ತದೆ ? ಎಂಥ 
ಅನ್ನಾಂಗ ಹೊಂದಿರಬೇಕು 9 ಮುಂತಾದ ಅ೦ಶಗಳೆಲ್ಲ ಪೋಷಕರ ಮನಸಿನಲ್ಲಿ 
ಅಡಗಿರುತ್ತವೆ. ಎಲ್ಲಕ್ಕಿಂತ ಆಹಾರ ಆರೋಗ್ಯದಾಯಕವಾಗಿರಬೇಕು, ಪುಷ್ಪಿಯುಕ್ತ 
ಆಗಿರಬೇಕು ಎಂಬುದರ ಬಗ್ಗೆ ಎಲ್ಲರ ಪ್ರಮುಖ ಲಕ್ಕವಿರುತ್ತದೆ. ಅದೇ ರೀತಿ 
ಓದುವ ಪುಸ್ತಕಗಳ ಬಗ್ಗೆ ಸಷ್ಟ ಅರಿವಿರುವುದು ಅತ್ಯಾವಶ್ಯಕ. 


ಪದವಿ ಮಟ್ಟಕ್ಕೆ ಬಂದ ವಿದ್ಯಾರ್ಥಿಗಳು /ನಿಯರು ತಮ್ಮ ತರಗತಿಗಳಿಗೆ 
ಇಟ್ಟಿರುವ ಪಠ್ಯಪ ಪುಸ್ತಕಗಳನ್ನು ಬೆದುತ್ತಾರೆಂದು ಇಟ್ಟುಕೊಳ್ಳೋಣ. "(ಈಚಿನ 
ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಓದುವುದು ಬಹುತೇಕ 
ಕಡಿಮೆಯಾಗಿದೆ ಎಂದು ವಿಷಾದದಿಂದ ಹೇಳಬೇಕಾಗಿದೆ.) ಪಠ್ಯಪುಸ್ತಕಗಳ 
ಅಧ್ಯಯನ ತಾಯಿ ಹಾಲಿನಂತೆ, ಮಾರ್ಗದರ್ಶಿಗಳ ಓದು ನೀ್ಲಾಲಿನಂತೆ 
ನಂದು ತಿಳಿಯುವುದು ಒಳ್ಳೆಯದು. ಈ ಓದುವಿಕೆ ಪರೀಕ್ಷೆಗೆ ಮೀಸಲಾಗಿರುವುದು 
ಗೊತ್ತಿರುವ ವಿಚಾರ. ಪದವಿ ಪಡೆಯುವ ಉದ್ದೇಶದಿಂದ ಇದು ಅಗತ್ಯವೇನೋ 
ಸರಿ. “ಆದರೆ ಇಲ್ಲಿ ಹೇಳಹೊರಟಿರುವುದು ಪರೀಕ್ಷೆಗಾಗಿ ವ್ಯಾಸಂಗ ಮಾಡುವ 
ವಿಷಯವಾಗಿ ಅಷ್ಟೇ ಅಲ್ಲ; ಜೀವನ ಪರೀಕ್ಷೆಗಾಗಿ ಅಧ್ಯಯನ ಮಾಡಬೇಕಾದ 
ಸತ್ವಪೂರ್ಣ ಕೃತಿಗಳನ್ನು ಕುರಿತು. ಜೀವನದ ಮೇಲೆ ಸೆ ಆಸಕ್ತಿ ಇರುವವರು 
ಯಾವತ್ತೂ ಜಟ್‌ ವಿದ್ಯಾರ್ಥಿಗಳೇ ಆಗಿರುತ್ತಾರೆ. ಜ್ಞಾನ ಪಿ ಪಿಪಾಸುಗಳು 
ಪರಿಶೋಧಕ ಅಭ್ಯರ್ಥಿಗಳು. ಅವರ ಓದು ಸಾಂಪ್ರದಾಯಿಕ ವಿದ್ಯಾಭ್ಯಾಸ 
ಮುಗಿದಾಗ ನಿಲ್ಲುವುದಿಲ್ಲ. ವಾಸ್ತವವಾಗಿ ಅನ್ವೇಷಕರ ವ್ಯಾಸಂಗದ ಹವ್ಕಾಸ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೨೧ 


ಸದಾ ವ್ಯಾಪ್ತವೂ ದೀಪ್ತವೂ ಆಗಿರುತ್ತದೆ. ಜೀವನ ಜಾರುಗುಪ್ಪೆ ಅಲ್ಲ, ಅದು 
ಏರುಗುಪ್ಪೆ. 


ಹುಟ್ಟಿನಿಂದ ಎಲ್ಲಾ ಮಕ್ಕಳೂ ನಿಜವಾಗಿಯೂ ಚುರುಕಾಗಿರುವರು. ಅವರಲ್ಲಿನ 
ವಿಧ” ವಿಧವಾದ ಆಸಕ್ತಿಗಳು ಪ್ರಶ್ನೆಗಳ ರೂಪದಲ್ಲಿ ಪುಟಿಯುತ್ತಾ ಇರುತ್ತವೆ. 
ಅವರ ಕುತೂಹಲ ಲೋಕ ವ್ಯಾಪಿಯಾಗಿರುವಂತ ತೋರುವುದು. ಹೀಗೆಲ್ಲ 
ಚಡಪಡಿಸುವ ಅವರ ಮನಸ್ಸಿನಲ್ಲಿ ಇರುವ ಆಸಕ್ತಿಗಳನ್ನು ಇನ್ನೂ ಬೆಳೆಸುವ 
ಪ್ರಯತ್ನವನ್ನು ಪೋಷಕರು "ಮತ್ತು ಶಿಕ್ಷಕರು ಅಷಾಗಿ ಮಾಡದಿರುವುದು 
ವಿಷಾದಕರ. ತಂದೆ ತಾಯಿಗಳು ಶ್ರೀಮಂತರಾಗಿದ್ದರೆ ಆ ಆಸ್ತಿಪಾಸ್ತಿ ಅವರ 
ಮಕ್ಕಳಿಗೆ ಹಕ್ಕಿನಿಂದ ಬರುತ್ತದೆ. ಆದರೆ ಅವರು ವಿದ್ವಾಂಸರಾಗಿದ್ದರೆ ಆ ಜ್ಞಾನ 
ಸಂಪತ್ತು ಅವರ ಸುತ ಸುತೆಯರಿಗೆ ಅನಾಯಾಸವಾಗಿ ಬರುವುದಿಲ್ಲ. ಅವರ 

ಪುತ್ರ ಪುತ್ರಿಯರು ಜ್ಞಾನವನ್ನು ಪಾಂಡಿತ್ಯವನ್ನು ಕಷ್ಟಪಟ್ಟು ಸಂಪಾದಿಸಬೇಕಾಗುತ್ತದೆ. 
ಏಕೆಂದರೆ ಆಸ್ತಿ ಪಿತ್ರಾರ್ಜಿತ, ಜ್ಞಾನ ಸ್ವ ಸಸರ್ಜ 


ಮಕ್ಕಳು ಕೇಳುವ ಅಹಿತಕಾರಿ ಎನ್ನಬಹುದಾದ ಪ್ರಶ್ನೆಗಳಿಗೆ ಹಿರಿಯರು 
ಉತ್ತರಿಸಲಾಗದೆ ಅವರನ್ನು ಗದರಿಸಿ ಸುಮ್ಮನೆ ಇರಿಸುವ ಪ್ರಯತ್ನ ಮಾಡುತ್ತಾರೆ. 
ಹಾಗೆಲ್ಲ ಕೇಳಬಾರದು, ತಲೆಹರಟೆ ಎಂದು ಬಾಯಿ ಮುಚ್ಚಿಸುವ ಕೆಲಸ 
ನಿರಂತರವಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ, 
ಮನೆಗಳಲ್ಲಿ ನಡೆಯುತ್ತದೆ. ಇದು ತಪ್ಪು ಎಂದು. ತಿಳಿದು “ತಲೆಹರಟೆ' ಗಳನ್ನು 
ಪ್ರೋತ್ಸಾಹಿಸಬೇಕು. ಏಕೆಂದರೆ ಹೊಸದು ಒಳ್ಳೆಯದು ಬರುವುದು ಅಂಥವರಿಂದಲೇ. 
ಕುಡುಮಿಗಳಿಂದಲ್ಲ. ಹೀಗಾಗಿ ಪ್ರಶ್ನೆಗಳನ್ನು ಕೇಳದೆ, ಕೇಳಿಕೊಳ್ಳದೆ ಹೋದರೆ 
ಹೇಗೆ ಅರಿವು ಬರಲು ಸಾಧ್ಯ? "ಮಹಾವಿಜ್ಞಾನಿ ಸರ್‌ ಐಸಾಕ್‌ ನ್ಯೂಟನ್‌ 


(ಜ. ೦೪-೦೧-೧೬೪೩ ಮ. ೩೧-೦೩-೧೭೨೭) ಕೆಳಕ್ಕೆ ಬಿದ್ದ ಸೇಬು" 


* ನ್ಯೂಟನ್‌ ಬಗ್ಗೆ ಪ್ರಚಲಿತವಿರುವ ಅನೇಕ ಕಟ್ಟುಕತೆಗಳಲ್ಲಿ "ಸೇಬಿನ ಹಣ್ಣು ಬಿದ್ದ' ಕತೆಯೂ 
ಜಂತು ಕೇಂಬ್ರಿಜ್‌ನಲ್ಲಿ (೧೬೬೬) ಪ್ಲೇಗ್‌ ರೋಗ ಹರಡಿದ್ದರಿಂದ ಅವನು ಮನೆಗೆ ಬಂದು 
ತಾಯಿಯ ತೋಟದಲ್ಲಿ ಅಡ್ಡಾಡುತ್ತಿದ್ದಾಗ ಇದು ನಡೆಯಿತೆಂಬುದು ದಂತಕತೆ ಎಂದು ಈಚಿನ 
ಸಂಶೋಧನೆ ನಿರ್ಣಯಿಸಿದೆ. ನೋಡಿ: The Cambridge Companion to Newton 
ed. by 1. Bernard Cohen & George E. Smith, Cambridge Press 2002, p.6. 
ಇದೇ ಸಂಗತಿಯನ್ನು ನೊಬೆಲ್‌ ಪ್ರಶಸ್ತಿ ವಿಜೇತ ಜ್ಞಾನಿ Stephen W Hawking ತನ್ನ 
The Theory of Everything, p.22, - ಹನ್ನೊಂದನೆಯ ಮುದ್ರಣ ೨೦೦೯ - ಎಂಬ ವೆ 

ಕೃತಿಯಲ್ಲಿ ದೃಢಪಡಿಸಿದ್ದಾನೆ : “ನ್ಯೂಟನ್‌ನ ತಲೆಯ ಮೇಲೆ ಸೇಬಿನ ಹಣ್ಣು ಬಿತ್ತು ತ 
ಬಹುತೇಕ ಖಚಿತವಾದ ಕಟ್ಟುಕಥೆ. ಸ್ವತಃ ನ್ಯೂಟನ್‌ ಹೇಳಿದ್ದು, ನಾನು ಧ್ಯಾನಾಸಕ್ತ ಮನಃಸ್ಥಿತಿಯಲ್ಲಿ 
ಕುಳಿತಿದ್ದಾಗ ಸೇಬಿನ ಹಣ್ಣು ಬಿದ್ದುದರಿಂದ. ಗುರುತ್ವಾಕರ್ಷಣದ ವಿಚಾರ ನನಗೆ ಸ್ಫುರಿಸಿತು.” 


ಇದು ದಂತಕತೆ ಎಂದು ಒಪ್ಪಿಕೊಂಡರೂ ಸ ಸದಾ ಪ್ರಶಿ ಸುತ್ತಿರಬೇಕು ಎಂಬ ಇದರ ಧ್ವನರಮ್ಯತ್ಯೆಗೆ 
ಬಾಧಕವಿಲ್ಲ. 


( ಸಂಕ್ರಮಣ ೪೨೮ /ಜುಲೆ ಆಗಸ ್‌ ೨೦೧೬ 


ಮೇಲಕ್ಕೆ ಏಕೆ ಹೋಗಲಿಲ್ಲ? ಎಸೆದರೂ ಹೋಗುತ್ತಿಲ್ಲ ಏಕೆ ? ಎಂದು ಪದೇ 
ಪದೇ ಪ್ರಶ್ನಿಸಿಕೊ೦ಡು, ಅದಕ್ಕೆ ಉತ್ತರ ಹುಡುಕಿದ್ದರ ಫಲವೇ ಗುರುತ್ವಾಕರ್ಷಣ 
ನಿಯಮದ ಆವಿಷ್ಕಾರ. ಹೀಗೆ ಬಹುತೇಕ ಎಲ್ಲಾ ಸಂಶೋಧನೆಗಳು ಸಹಜ 
ಆಕಸ್ಮಿಕಗಳು. ಆದ್ದರಿಂದ ಏನು? ಎಲ್ಲಿ? ಏಕೆ? ಹೇಗೆ? ಯಾವುದು? 
ಯಾವಾಗ? ಎಂಬ ಪ್ರಶ್ನೆ ಮತ್ತು ಪರಿಪ್ರಶೆ ಗಳಿಂದ ಮನಸ್ಸು ಸದಾ 
ಚಿಂತಿಸುತ್ತಿರಬೇಕಾಗುತ್ತದೆ. ಈ ಆರು “ಪ್ರಶ್ನೆಗಳು ಮನುಷ್ಯರ ಜ್ಞಾನಾಭಿವೃ ದ್ಧಿಗೆ 
ಸಹಾಯಕವಾಗುವ ಆರು ಮಂದಿ ಸಖರು. ಪ್ರಶ್ನಿಸದ ಜನಾಂಗ ಮತ್ತು ದೇಶ 
ಮುಂದುವರೆಯುವುದಿಲ್ಲ. ಹೀಗಾಗಿ ಭಾರತದ ಮಕ್ಕಳ ಮನಸ್ಸು "ಅವರು 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾಸಂಸ್ಥೆಗಳಿ೦ದಲೇ ವ್ಯವಸ್ಥಿತವಾಗಿ ಹತ್ಯೆಯಾಗುತ್ತಿದೆ; 
ಅದು ಮಂದಿರ ಮಸೀದಿಗಳಲ್ಲಿ ಸಮಾಧಿಯಾಗುತ್ತಿದೆ; ಬಯ! 
ಮನಸ್ಸುಗಳು ವಿದ್ಯಾರ್ಥಿಗಳ ಚೈತನ್ಯವನ್ನು ಉಡುಗಿಸುತ್ತಿವೆ. ಇದು ರಾಷ್ಟ್ರೀಯ 
ದೊಡ್ಡ" ದುರಂತ. ಬುದ್ದಿ ಬೆಳೆಯದೆ ಜ್ಞಾನ ವೃದ್ಧಿಯಾಗುವುದಿಲ್ಲ. 


ವ್ಯಕ್ತಿಗೆ ಹಣಕಾಸಿನ ಬಡತನ ಇರಬಹುದು; ಆದರೆ ಬುದ್ದಿಗೆ ಬಡತನ 
ಇರಬಾರದು. ಎಲ್ಲಾ ಬಡತನಕ್ಕಿಂತ ಬೌದ್ಧಿಕ ಬಡತನ ಹೇಯ ಮತ್ತು 
ಭಯಂಕರ. ಗರೀಬತನವನ್ನು ನಿರ್ಮೂಲ ಮಾಡಿಕೊಳ್ಳಲು ಜನ ಸದಾ 
ದುಡಿದು ಶ್ರೀಮಂತರೂ ಆಗುತ್ತಾರೆ. ಒಳ್ಳೆಯದು. ಆದರೆ ಬೌದ್ದಿಕ ಸಿರಿತನ 
ಸಂಪಾದಿಸಲು ಎಷ್ಟು ಮಂದಿ ಶ್ರಮಿಸುತ್ತಾರೆ 9) ಅಜ್ಞಾನ ಎಲ್ಲೆಲ್ಲೂ ತಾಂಡವವಾಡುತ್ತಿದೆ. 
ಐಹಿಕ ಐಶ್ವರ್ಯವನ್ನು ಗಳಿಸಿ ಮುಂದೆ ಬರಬೇಕೆಂದು : ಚಡಪ ಡಿಸಿ ಆಸಕ್ತಿ ಮತ್ತು 
ಶ್ರಮ ಹಾಕುವಷ್ಟರ ಮಟ್ಟಿಗೆ ಜನರು ಬೌದ್ಧಿಕ ಸಂಪತ್ತನ್ನು ಹೊಂದಿ 
ಮುನ್ನಡೆಯಲು ಹವಣಿಸದಿರುವುದು ವಿಷಾದಕರ. ಆದ್ದರಿಂದ ಭೌತಿಕ ಬದುಕಿನಲ್ಲಿ 
ಬಹಳ ಎತ್ತರಕ್ಕೆ ಏರಿದ್ದರೂ ಮಂದಿ ಮಾನಸಿಕ ಬೆಳವಣಿಗೆ ಇಲ್ಲದೆ ಪ್ರಾಚೀನ 
ಸ್ಥಿತಿಯಲ್ಲೇ ಉಳಿದುಬಿಟ್ಟಿರುತ್ತಾರೆ. ಬುದ್ದಿ ದಾರಿದ್ರ್ಯವನ್ನು ಬುಡಸಹಿತ 
ಕಿತ್ತುಹಾಕಬೇಕು. ಅದಕ್ಕೆ ಬೇಕಾದುದು : ಓದುವ ಆಸಕ್ತಿ, ಪುಸ್ತಕ ಪ್ರೀತಿ, ವೈಜ್ಞಾನಿಕ 
ಮನೋಭಾವ, ಜ್ಞಾನಾರ್ಜನೆಯ ಹಟ, ಮೇಲೆ ಬರಬೇಕೆಂಬ ಮಹದಾಸೆ, 
ಗಳಿಸುವ ಶ್ರಮ, ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸಬೇಕೆಂಬ ದೃಢವಾದ 
ಇಚ್ಛೆ. ಇವು ಏಳಿಗೆಯ ಪ್ರಚೋದಕಗಳು. ಮನುಷ್ಯನಿಗೆ ಆಸಕ್ತಿಗಳು ಹೆಚ್ಚು ಹೆಚ್ಚು 
ಉಂಟಾದಷ್ಟೂ ಅವನ ಜೀವನ ಸಮೃದ್ಧವೂ ಸಂತೋಷಕರವೂ ಆಗುತ್ತದೆ. 


ದ್ಯಾರ್ಥಿಗಳು ಮತ್ತು ಯುವಜನತೆ ಸಿನಿಮಾ ನೋಡುವ ರೂಢಿ 
Sig ಎಂಥ ವಾಕ್ಚಿತ್ರ ನೋಡಬೇಕು ಎಂಬುದು ಸಹ ಅವರ 
ವಿವೇಚನೆಗೆ ಬಂದಿರುವುದಿಲ್ಲ. ಏನೋ ಚಲನಚಿತ್ರ ವೀಕ್ಷಿಸುವುದಕ್ಕಿಂತ ಒಳ್ಳೆಯ 
ಗಂಥಗಳನ್ನು ಓದುವ ಹವ್ಯಾಸ ಹೆಚ್ಚು ಲಾಭಕರ. ನಾಲ. ದು ಕಳಪೆ ಚಿತ್ರಗಳಿಗೆ 
ಕಷ್ಟದ ಹಣ ವ್ಯಯಮಾಡುವುದಕ್ಕೆ ಬದಲು ಅದೇ ಮೊಬಲಗನ್ನು ಉಳಿಸಿದರೆ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೨೩ 


ಅವರು ಪಠ್ಯಪುಸ್ತಕಗಳನ್ನು, ತಮಗೆ ಬೇಕಾದ ಶ್ರೇಷ್ಠ ಗಂಥಗಳನ್ನು ಕೊಂಡುಕೊಳ್ಳಲು: 
ಸಾಧ್ಯವಾಗುವುದು. ಇದರಿಂದ ಸುಮಾರು ಮೂರ್ನಾಲ್ಕು ಗಂಟೆಗಳು 
ಚಿತ್ರಮ೦ದಿರಗಳಲ್ಲಿ ಕಾಲ ದುರ್ವ್ಯಯವಾಗುವುದು ತಪ್ಪತ್ತದೆ. ಉಳಿಸಿದ ಹಣ; 
ಮತ್ತು ವೇಳೆ ಬೆಳೆಯುವ ಬಾಳಿಗೆ ಬೇಕಾಗುವುದು. ಇದು ಖಾಸಗಿ ಪುಸ್ತಕ, 
ಭಂಡಾರಕ್ಕೆ ಅನುವಾಗುತ್ತದೆ. 


ಉತ್ತಮ ಗ್ರಂಥ ಉತ್ತಮ ಸ್ನೇಹಿತ. ಪುಸ್ತಕ ಪ್ರೇಮ ಎಂದೂ ಎಲ್ಲೂ 
ಒಬ್ಬಂಟಿಯಲ್ಲ. ಕೃತಿಗೊಂಡಿರುವ ಮಹಾಚೇತನಗಳ ಚಿ೦ತನಾಮೃತ ಭವದ 
ಸಂಜೀವಿನಿ. ಅದರ ಪೀಯೂಷ ಪಾನದಿಂದ ಓದುಗನ /ಳ ಮೃಣ್ಮಯ ಬಾಳು. 
picks ವಾಚನಾಭಿರುಚಿ ಜಡ ಜೀವನವನ್ನು ಚೈತನ್ಯಗೊಳಿಸುವ, 

ರುಷಮಣಿ. ಹಾಲನ್ನು ಹಾಕಿಸಿಕೊಳ್ಳಲು ಪಾತ್ರೆಯನ್ನು ತೊಳೆಯುವಂತೆ, 
ಜಾತ್‌ ಷಿ ಿತವನ್ನು ತುಂಬಿಕೊಳ್ಳಲು ಹೃದಯ ಮನಸ್ಸುಗಳನ್ನು : 
ಸದಾ ಬೆಳಗಬೇಕು. 


ಆದ್ದರಿಂದ ಓದುವ ಹವ್ಯಾಸ ಚಿಕ್ಕ ವಯಸ್ಸಿನಲ್ಲಿಯೇ ನ 
ಒಳ್ಳೆಯದು. ಆಗ ಅದು ಜೀವನ ಪರ್ಯಂತ ಉಳಿಯಲು ಸ ಸಾಧ್ಯವಾಗುತ್ತದೆ. | 
ನಡುವಯಸಿನಲ್ಲಿ ಆಕಸ್ಮಿಕವಾಗಿ ಓದುವ ಗೀಳು ಬೆಳೆಸಿಕೊಂಡವರು ಬಾಳಿನ 
ಎಳವೆಯಲ್ಲಿಯೆ' ಅದನ್ನು ಬೆಳೆಸಿಕೊಳ್ಳಲಿಲ್ಲವಲ್ಲ, ಎಂದು ಪರಿತಪಿಸುವುದನ್ನು 
ಕಾಣಬಹುದು. ಪುಸಕಗಳು ನೀಡುವ ಜ್ಞಾನಾನುಭವ ಅನುಪಮವಾದುದಾಗಿದೆ. 
ಗೆಳೆಯರು ಮೋಸ ಮಾಡಿಯಾರು, ದಾರಿ ತಪ್ಪಿಸುವ ಸಂಭವವಿದೆ, ನಷ್ಟವುಂಟು 
ಮಾಡಬಹುದು, ಕ೦ಟಕಪ್ರಾಯರಾಗಲಿಕ್ಕೆ ಸಾಧ್ಯ ಆದರೆ ಉತ್ತಮ ಪುಸ್ತಕಗಳ. 
ಸಹವಾಸ ಸದಾ ಸಂತೋಷಕರ, ಶಕ್ತಿದಾಯಕ, ಸೃಜನಪ್ರದ. 'ಉತ್ತಮ 'ಪುಸ್ತಕ' 
ಅಮೃತ ಮತ್ತು ಕಲ್ಪವೃಕ್ಷ ಎಷ್ಟೋ ಸಲ ಸ್ನೇಹಿತರ ಕೂಟ ಕಾಲಹರಣಕ್ಕೆ ಟ್ಟ 
ಚಟಗಳಿಗೆ ಕೌರಣವಾದೀತು: ಆದರೆ ಶ್ರೇಷ್ಠ ಕೃತಿಗಳ ಅಧ್ಯಯನ ಷಿ 
ಬೆಲೆಯನ್ನು ಕಲಿಸುತ್ತದೆ, ಬಾಳಿನ ಮೌಲ್ಯ ತಿಳಿಸುವುದು; ಜೀವಿತಾವಧಿಯಲ್ಲಿ. 
ದೊಡ್ಡದನ್ನು ಸಾಧಿಸಜೇಕೆಂದು ಛಲ ನೆಡುತ್ತದೆ. ಹಣ ಖರ್ಚಾದರೆ ಮತ್ತೆ 
ಕಷ್ಟಪಟ್ಟು ಸಂಪಾದಿಸಲು ಸಾಧ್ಯ. ಪುಸ್ತಕ ಕಳೆದುಹೋದರೆ, ಅಥವಾ ಎರವಲು 
ಪಡೆದವರು ಹಿಂದಿರುಗಿಸಲು ಮರೆತರೆ ಅದನ್ನು ಪುನಃ ಕೊಂಡುಕೊಳ್ಳಲಾದೀತು. 
ಆದರೆ ಕಳೆದ ಕಾಲ ತಿರುಗಿ ಎಂದೂ ಹಿಂದಕ್ಕೆ ಬರುವುದಿಲ್ಲ ಯುದ 
ಗೊತ್ತಿರುವ ಸಂಗತಿ. ಆದ್ದರಿಂದ ಜೀವನದ ಮಹತ್ವವನ್ನು ವಿಶ್ವದ ನಿಗೂಢತೆಯ 
ಅರಿವನ್ನು ಮಾನವನಿಗೆ ದಯಪಾಲಿಸುವ ಅನರ್ಫ್ಯರತ್ನದ ಗಣಿಗಳೆಂದರೆ 


ಗ್ರಂಥಗಳು. ಪುಸ್ತಕಗಳು ಜ್ಞಾನವಾಹಿನಿಯ ಅಣೆಕಟ್ಟುಗಳು,” ಬೆಳಕಿನ ವಿದ್ಯುತ್‌ 
ಸ್ಥಾವರಗಳು; ಅನುಭವದ ಅಕ್ಷಯ ನಿಧಿಗಳು. 


# ಸಂಕ್ರಮಣ ೪೨೮ / ಜುಲೆ ೈ-ಆಗಸ್‌ ಕ್ಟ ೨೦೧೬ 


ಉತ್ತಮ ಪುಸ್ತಕಗಳ ಪಠನದಿ೦ದ ಮಹತ್ತಮ ಮನಸ್ಸುಗಳ ಜೊತೆ ಸಂವಾದ 
ನ ಅನುಭವವಾಗುತ್ತದೆ; ಮಹಾ “ಜ್ಞಾನಿ ವಿಜ್ಞಾನಿ ಸುಜ್ಜಾನಿಗಳ ಕಡು 

ಪಸ್ಲಿನ ಫಲ ಲಭಿಸುವುದು. ಗ್ರಂಥಪಾನದಿಂದ ನರರು ನವಚೇತನರಾಗುತ್ತಾರೆ. 
ಕ ನರ ಅನುಭಾವವನ್ನು ಪಡೆದರೆ ಅಮರ ಜೀವಿಯಾಗುತ್ತಾನೆ. ಉರಿಯುವ 
ಒಲೆಗೆ ಹಸಿ ಸೌದೆಯನ್ನು. ಇಟ್ಟರೆ ಅದು ಸ್ವಲ್ಪ ಹೊತ್ತಿನಲ್ಲಿಯೆ ಹತ್ತಿಕೊಂಡು 
ಹೆಚ್ಚು ಶಾಖವನ್ನು ಕೊಡುವಂತೆ ಜ್ಞಾನಾರ್ಥಿಯ ಮನಸ್ಸು ಜಾಜ್ವಲ್ಯಮಾನವಾಗುತ್ತದೆ. 
ಅರಿವು ಜಾತಿ ಮತ ಮೇಲು ಕೀಳು ಮುಂತಾದ ಕೊಳಕುಗಳನ್ನೆಲ್ಲ ಸುಡುವ 
ಬೆಂಕಿ, ಲೋಕದ ಬಾಳನ್ನು ಬೆಳಗುವ ಬೆಳಕು. 


ಈ ಕಾರಣದಿಂದ ಯಾರೂ ತಾವು ದಡ್ಡರು, ಅಜ್ಞಾನಿಗಳು ಎಂದು 
ಹೇಳಿಸಿಕೊಂಡು ಕೇಳಿಸಿಕೊಂಡು ಅಥವಾ ಭಾವಿಸಿಕೊಂಡು ಮರುಗುವ 
ಕೊರಗುವ ಅಗತ್ಯವಿಲ್ಲ. ಹಸಿವಾದರೆ ಆಹಾರ ಇರುವ ಕಡೆ ನಡೆದು ಕಾಡಿ 
ಬೇಡಿ ಪಡೆಯುವಂತೆ, ಬಾಯಾರಿಕೆಯಾದರೆ ನೀರನ್ನು ಹುಡುಕಿ ಕುಡಿಯುವ 
ಹಾಗೆ, ಓದುವ ಹಂಬಲ ಉದಿಸಿದರೆ ವ್ಯಕ್ತಿ ಪುಸ್ತಕವನ್ನು ಅರಸಿಕೊಂಡು 
ಹೋಗುತ್ತಾನೆ. ಪುಸ್ತಕ ಬೇಟೆ ಅತ್ಯಂತ ಪವಿತ್ರವಾದ ಬೇಟೆ. ಜನರು 
ದೇವಾಲಯಗಳಿಗೆ ಹೋಗುವಷ್ಟು ಸಂಖ್ಯೆಯಲ್ಲಿ ಗ್ರಂಥಾಲಯಗಳಿಗೆ 
ಹೋಗದಿರುವುದು ಶೋಚನೀಯ. ಪೂಜಾಸ್ಥಾನಗಳಿಗೆ ಹೋದರೆ ಅಜ್ಞಾನ 
ಹೆಚ್ಚುತ್ತದೆ, ಮೌಢ್ಯ ದೃಢವಾಗಿ ವರ್ಧನೆಯಾಗುತ್ತದೆ; ಗಂಥ ಭಂಡಾರಕ್ಕೆ ಭೇಟಿ 
ಇತ್ತರೆ ಜ್ಞಾನ ಸಂಪತ್ತು ಹಿಗ್ಗುತ್ತದೆ. ವಿಚಾರಪೂರಿತ ವಿಜ್ಞಾನ ಪರಿಪುತ 
ಪುಸ್ತಕಗಳನ್ನು ಪಠಿಸುವುದರಿಂದ ಅಂಧಶ್ರದ್ಧೆ ಅಳಿಯುತ್ತದೆ. ಮತಬ್ರಾಂತಿ 
ನಶಿಸುವುದು; ಜನಾಂಗ ದ್ವೇಷ ಧ್ವಂಸವಾಗುತ್ತದೆ. ಬೇರೆ ಬೇರೆ ಹೆಸರುಗಳಿದ್ದರೂ 
ಸಮುದ್ರಗಳೆಲ್ಲ ಸೇರಿಕೊಂಡಿರುವಂತೆ ಮಾನವ ಜೀವ ಜಾಲ ಸಾಗರವೆಲ್ಲ 
ಅಖಂಡವಾಗಿ ಹೆಣೆದುಕೊಂಡಿವೆ ಎಂದು ಗ್ರಂಥಗಳ ನೆರವಿನಿಂದ ' 
ಜ್ಞಾನೋದಯವಾಗುವುದು. ಇದನ್ನು ಪೂರೈಸುವ ಸಾರ್ವಜನಿಕ ಗ್ರಂಥಾಲಯಗಳು 
ಜನಸಾಮಾನ್ಯರ ವಿಶ್ವವಿದ್ಯಾನಿಲಯಗಳಾಗಿವೆ. 


ಮಾನವ ಮನಸ್ಸು ಚಾಕು ಇದ್ದ ಹಾಗೆ ಎನ್ನಬಹುದು. ಅದನ್ನು ಬಳಸುತ್ತ ಇದ್ದರೆ 
ಅದು ತುಕ್ಕು 'ಹಿಡಿಯುವುದಿಲ್ಲ. ಮರೆತು ಅದನ್ನು ಇಟ್ಟುಖಟ್ಟರೆ' ಅದು 
ಕಾಲಾಂತರದಲ್ಲಿ ಹರಿತವನ್ನು ಕಳೆದುಕೊಂಡು ಡಾ ಮಣ್ಣು ಹಿಡಿಯುತ್ತದೆ. 
ಬದಲಿಗೆ ಅದನ್ನು ಉಪಯೋಗಿಸುತ್ತಾ ಸಾಣೆ ಹಿಡಿಯುತ್ತಿದ್ದರೆ ಅದು ಆಧಿಕ 
ನಿಶಿತವಾಗುವುದು. ಬುದ್ದಿ ಕೂಡ ಹಾಗೆಯೆ. ಬುದ್ಧಿಯನ್ನು ಬಳಸಿಕೊಂಡು 
ಪ್ರಪಂಚದಲ್ಲಿ ಪ್ರಬುದ್ಧನಾದವನು ಬುದ್ಧ ಒಬ್ಬನೇ ಎನ್ನ ಬೇಕು. (ಕ್ರಿಪೂ. ಆರನೆಯ 
ಶತಮಾನದ ಮೊದಲ ಭಾಗ ಸು. ೫೬ಸಿ ವರ್ಷಗಳಷ್ಟು ಹಿಂದೆ) 
ಆದುದರಿಂದಲೆ ಏನೋ ಜಗತ್ತಿನಲ್ಲಿ ಇದುವರೆಗೆ ಅವನನ್ನು ಸರಿಗಟ್ಟುವವರು 
ಇಲ್ಲವಾಗಿದೆ | ಬೌದ್ಧಿಕ ಬದುಕು ಸಮೃದ್ಧವಾದಷ್ಟು ದೈನಂದಿನ “ಜೀವನ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೨೫ 


ಸರಳವಾಗುತ್ತದೆ. ಬುದ್ಧಿಯನ್ನು ಬಳಸುವುದೆಂದರೆ ಶ್ರೇಷ್ಠ ಗ್ರಂಥಗಳ 
ಅಧ್ಯಯನವಾಗಿರುವುದು; ಸಾಣೆ “ಓಡಿಯುವುದು ಎಂದರೆ ಜ್ಞಾನಿಗಳ ಜೊತೆ 
ಚರ್ಚೆ ಮಾಡುವುದಾಗಿದೆ. ಇವೆಲ್ಲಕ್ಕಿಂತ ಪ್ರಮುಖವಾಗಿ ಸ್ವಂತಿಕೆಯನ್ನು 
ರೂಢಿಸಿಕೊಳ್ಳುವುದು. ಇದು ನಿರಂತರವಾಗಿ ನಡೆಯುತ್ತಿದ್ದರೆ ಬುದ್ಧಿ ಬಲವೆ 
ನಿಜವಾದ ಬಲ, ಜ್ಞಾನವೆ ಶಾಶ್ವತ ಸಂಪತ್ತು ಎಂದು. ತಿಳಿಯುತ್ತದೆ. ಆಗ 

ಮನುಷ್ಯನಿಗೆ ತಾನು ಯಾರಿಗಿಂತಲೂ ಕಡಿಮೆ ಅಲ್ಲ ಎಂಬ ಆತ್ಮವಿಶ್ವಾಸ 
ಸುರಿಸುವುದು. ಆತ್ಮಶ್ರದ್ಧೆಯೆ ಸರ್ವಸಾಧನೆಗಳ ಅಸಿವಾರ. 


ಸಾಮಾನ್ಯವಾಗಿ ಜನರು ತಮಗೆ ಪುಸ್ತಕಗಳನ್ನು ಓದಲು ಆಸೆ ಇದೆ; ಆದರೆ 
ಸಾಕಷ್ಟು "ಮಯ ಇಲ್ಲ ಎಂದು ಸಬೂಬು "ಹೇಳುವುದು ವಾಡಿಕೆ. ಮೇಲು 
ನೋಟಕ್ಕೆ ಇದು ನಿಜವೆಂದು ತೋರಬಹುದು. ಅಂಥವರು ತಮಗೆ ತಾವೇ 
ಕೇಳಿಕೊಳ್ಳಬೇಕು : ನಾವು ಊಟ ಮಾಡಲು ಸಮಯ ದೊರಕಿಸಿಕೊಳ್ಳುತ್ತೇವಲ್ಲವೆ 9) 
ನಿದ್ದೆ ಮಾಡಲು ವೇಳೆ ಸಿಗುತ್ತಿಲ್ಲವೆ ನಮಗೆ? ಇವು ಹೇಗೆ ಅತ್ಯಾವಶ್ಯಕವೋ 
ಪ್ರಾಣಪೋಷಕವೋ ಹಾಗೆಯೆ ಜ್ಞಾನವೂ ಜೀವಧಾರಕ ಎಂದು ತಿಳಿದು 
ತಂದುಕೊಳ್ಳಬೇಕಾಗಿದೆ. ಆತ್ಮಪೂರ್ವಕ ಅಧ್ಯಯನದಿಂದ ವ್ಯಕ್ತಿ ಬೇರೆಯೇ 
ಆಗುತ್ತಾನೆ. ಅವನ ಆ೦ತರ್ಯ ಅರಳುತ್ತಾ ಹೋಗುತ್ತದೆ. ಅದರ ಕಂಪು ಹೊರಗೆ 
ಸೂಸತೊಡಗುವುದು. ಮನುಷ್ಯ ಅತ್ಯುತ್ತಮ ಕೃತಿಗಳನ್ನು ಅಧ್ಯಯನ ಮಾಡಿದ 
ಹಾಗೆಲ್ಲ ಅವನ . ಕೊರಡು ಜೀವ "ಚಿಗುರುತ್ತಾ ಹೋಗುತ್ತದೆ. ಪ್ರಪಂಚ 
ಉಳಿದಿರುವುದು ಪ್ರೀತಿಯಿ೦ದ; ಬೆಳೆಯುತ್ತಿರುವುದು ಜ್ಞಾನದಿಂದ. 


ಗ್ರಂಥಗಳನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು. ಒಂದು, 
ಮಂಪರುಗೊಳಿಸುವ ಗಂಥಗಳು; ಎರಡು, ಎಚ್ಚರಗೊಳಿಸುವ ಹೋ ವಾ 
ಮೌಢ್ಯಭರಿತ ಪುಸ್ತಕಗಳು ಕಂದಾಚಾರ, ಕರ್ಮ, ಹಣೆಬರಹ, ದೇವರು, ಸ್ನ 

ನರಕ, ತೀರ್ಥಯಾತ್ರೆ ಮುಂತಾದ ತಪ್ಪು ನಂಬಿಕೆಯ ಮತ್ತು ರೇ 
ಒಳಪಡದ ಕೊಳಕು ವಿಷಯಗಳನ್ನು ಜನರ ತಲೆಗೆ ತುಂಬಿ ಅವರನ್ನು 


ಶಕ್ತಿಹೀನರನ್ನಾಗಿ ಮಾಡುತ್ತವೆ. ಮೌಢ್ಯ ಭಾವನೆಗಳು ಜನರನ್ನು, 
ದುರ್ಬಲಗೊಳಿಸುತ್ತವೆ. 


ವಿಚಾರ ಪ್ರಚೋದಕ ಕೃತಿಗಳು ಜನರನ್ನು ಜಾಗ ೈತಗೊಳಿಸುತ್ತವೆ. ಕಣ್ಣಿಗೆ ಕಾಣದ, 
ಕೈಗೆ ಸಿಗದ ದೈವದ" ಮೇಲೆ ಭಾರಹಾಕಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ 
ಗ ಜನರ ಸ್ವಂತ ಬುದ್ಧಿ ಮತ್ತು ಶಕ್ತಿಯನ್ನು ಎಬ್ಬಿಸಿ ಅವರು 
ಸ್ಥಾವಲಂಬಿಗಳಾಗುವಂತೆ ಮಾಡುವ ಕೃತಿಗಳೇ ಸದ್ದಂಥಗಳು. 


ಮುಂದಿನ ರೂಪಕದಿಂದ ಪುಸಕದ ಮಹತ್ವವನ್ನು ವಿಶದಪಡಿಸಬಹುದು : 


ಹಣತೆ ಮಣ್ಣಿನಿಂದ ಆಗಿದೆ. ಬತ್ತಿ ಹತ್ತಿಯಿಂದ ಮಾಡಿದ್ದು. ಎಣ್ಣೆಯನ್ನು 
ಭೂಮಿಯಲ್ಲಿ. ಬೆಳೆದ ಎಳ್ಳುಕಾಳಿನಿಂದ ತೆಗೆಯಲಾಗಿದೆ. ಈ ಮೂರು ಸೇರಿದರೆ 


ತ ಸಂಕ್ರಮಣ ೪೨೮ / ಜುಲೆ ಆಗಸ್ಟ್‌ ಸ ೨೦೧೬ 


ದೀಪ ಆಗುತ್ತೆ. ಇದರ ಬತ್ತಿಯನ್ನು ಬೆಂಕಿಯಿಂದ ಹತ್ತಿಸಬೇಕು. ಆಗ ಬೆಳಕು 
ಬರುತ್ತದೆ. ವಿಷಯ, ಅನುಭವ, ಜ್ಞಾನ, ತರ್ಕ ಮುಂತಾದವುಗಳೆಲ್ಲ ದೀಪದ 
ಹಾಗೆ ಸ್ಥೂಲವಸ್ತುಗಳು. ಬೆಳಕು ಸೂಕ್ಷವಾದದ್ದು. ಬೆಳಕು ನೀಡದ ಬರವಣಿಗೆ 
ಅರ್ಥಹೀನ ಆಗುತ್ತದೆ. ಬೆಳಕು ಎಂದರೇನು ) ಎಲ್ಲಾ ಭೇದಭಾವಗಳನ್ನು ಅಳಿಸಿ 
ಸಹಮಾನವರಲ್ಲಿ ಪ್ರೀತಿ, ವಿಶ್ವಾಸ, ಕರುಣೆ, ಸಹಾನುಭೂತಿ, ಸಹಬಾಳ್ವೆ ಬೆಳೆಸುವ 
ತಿಳಿವಳಿಕೆಯೇ ಜ್ಞಾನ. ಎಲ್ಲ ದೇಶಗಳ, ಎಲ್ಲ ಮತಗಳ ಜನರನ್ನು ತನ್ನಂತೆ, 
ತನ್ನ ಜನರಂತೆ ಆದರಿಸುವ, ನಡೆಸಿಕೊಳ್ಳುವ ಭಾವನೆಯೇ ಬೆಳಕು. ಇದನ್ನು 
ಯಾವ ತತ್ವ, ಮತ ಈಡೇರಿಸುವುದಿಲ್ಲವೋ ಅದೆಲ್ಲ ಕತ್ತಲು, ಅಜ್ಞಾನ ಎಂದು 
ಅರಿಯಬೇಕು. ಅದನ್ನೆಲ್ಲ ವಿಷ ಎಂದು ತಿರಸ್ಕರಿಸಬೇಕು, ನಾಶ ಮಾಡಬೇಕು. 
ಆಗ ಮಾನವನಿಗೆ ನೆಮ್ಮದಿ ಸಿಗುತ್ತದೆ; ಲೋಕದಲ್ಲಿ ಶಾಂತಿ ನೆಲೆಸುತ್ತದೆ. 


ಕೆಲವರಿಗೆ ಪುಸ್ತಕ ಓದುವ ಗೀಳು ಬೆಳೆದಿರುತ್ತದೆ. ಆದರೆ ಎಂಥ ಪುಸ್ತಕಗಳನ್ನು 
ಓದಬೇಕೆಂಬ ಬುದ್ಧಿ ಅವರಿಗೆ ಬಲಿತಿರುವುದಿಲ್ಲ. ಮನುಷ್ಯ ಮಾಟ ಮಾಡುವಾಗ 
ಆರೋಗ್ಯಕರವಾದ ಶುಚಿ ರುಚಿ ಇರುವ ಅನ್ನಾಂಗಭರಿತ ಆಹಾರ ಸೇವನೆ 
ಮಾಡಲು ಪ್ರಯತ್ನ ಪಡುತ್ತಾನೆ. ಅರಿಯದ ಮಗು ಕೈಗೆ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ 
ಇಟ್ಟುಕೊಳ್ಳುತ್ತದೆ, ಬಹುಶಃ ತಾಯಿಯ ಎದೆ ಹಾಲಿನಂತೆ ಸವಿ ಎಂದು | ಇದು 
ಕಲ್ಲು ಮಣ್ಣು ಕಸ ಕಡ್ಡಿ ಎಂದು ಅದರ ಬಾಯಿಂದ ತೆಗೆದು ಹಾಕಿ ಬಾಯಿ 
ತೊಳೆಯುತ್ತಾರೆ. ಮಗುವಿನ ಬೆಳವಣಿಗೆಗೆ ಬೇಕಾದ ತಿನಿಸುಗಳನ್ನು ಮಾತ್ರ 
ನೀಡುವುದು ಸಹಜ. ಇದೇ ಹೋಲಿಕೆಯನ್ನು ಬೌದ್ಧಿಕ ಆಹಾರವಾದ 
ಪುಸ್ತಕಗಳಿಗೆ ಅನ್ವಯಿಸಬೇಕಾಗುತ್ತದೆ. ಸದಭಿರುಚಿಯ ಗ್ರಂಥಗಳನ್ನು ಅಭ್ಯಾಸ 
ಮಾಡದಿದ್ದರೆ ಮನಸ್ಸು ಕಲುಷಿತವಾಗುವುದು, ವ್ಯಕ್ತಿತ್ವ ಕುಬ್ಬವಾಗುತ್ತದೆ; ನಡತೆ 
ಕೊಳಕಾಗಿಬಿಡುವುದು; ಆಡುವ ನುಡಿ ಸ್ವಚ್ಛವಾಗುವುದಿಲ್ಲ. ಆದ್ದರಿಂದ ಶ್ರೇಷ್ಠ 
ಕೃತಿಗಳ ವ್ಯಾಸಂಗದಿಂದ ಸಂಸ್ಕೃತಿ ಲಭಿಸುತ್ತದಲ್ಲದೆ ಮನೋಬಲ ಪ್ರಾಪ್ತವಾಗುವುದು. 
ಬಾಹುಬಲಕ್ಕಿಂತ ಬುದ್ಧಿಬಲ ಹೆಚ್ಚೆಂದು 'ಪ್ರದರ್ಶಿಸುವುದ್ಧಕಾಗಿಯೆ ಪ್ರಕೃತಿ ನರನ 
ಭುಜದ ಮೇಲೆ ಶಿರಸ್ಸನ್ನು ಕೂರಿಸಿದೆ. ಇದನ್ನು ಎಷ್ಟೆಷ್ಟು ಚೆನ್ನಾಗಿ ಜನರು ಅರ್ಥ 
ಮಾಡಿಕೊಳ್ಳುತ್ತಾರೋ ಅಪ್ಪಪ್ಪರ ಮಟ್ಟಿಗೆ ಡರು ಕಾಸ ಹೊಂದುತ್ತಾರೆ. 

Sk ದ್ಧಿ ಜೀವವ್ಯ ದ್ಧಿಯ ಸಂಕೇತ. ಜ್ಞಾನ ಬ೦ದಂತೆ ವಿನಾಶ ಬುದ್ಧಿ ನಶಿಸುತ್ತದೆ. 


ರಸ್ಪತಿ ಪೂಜೆ ಎಂದು ಮಾಡುತ್ತಾರೆ. ಅಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು 
ರಸವ ಪದ್ಧತಿ ಕೆಲವರಲ್ಲಿ ಉಂಟು. ಎಲ್ಲಾ ಮೌಢ್ಯಕ್ಕಿಂತ ಜನಾ 
ಮೌಢ್ಯ ಘೋರವಾದುದು. ಧರ್ಮಗ್ರಂಥದ ದುರಭಿಮಾನ ಭೀಕರ ಯುದ್ಧಗಳಿಗೆ 
ಭಯೋತ್ಪಾದನೆಗಳಿಗೆ ಮೂಲ ಕಾರಣವಾಗಿದೆ. ಪುಸ್ತಕ ಇರುವುದು ಓದಿ 
ಪ್ರಜ್ಞೆಯನ್ನು ಪ್ರೌಢವಾಗಿಸಿಕೊಳ್ಳುವುದಕ್ಕಾಗಿಯೇ ಹೊರತು ಪೂಜಿಸುವುದಕ್ಕಲ್ಲ. 
ಬಟ್ಟೆ ಇರುವುದು ತೊಟ್ಟುಕೊಳ್ಳುವುದಕ್ಕಾಗಿ. ಚಳಿ ಗಾಳಿ ಮಳ ಬಿಸಿಲುಗಳಿ೦ದ 
ರಕ್ಷಣೆ ಪಡೆಯುವುದಕ್ಕೆ. ಆಹಾರವನ್ನು ಪೂಜಿಸಿದರೆ ಶಕ್ತಿ ಬರುವುದಿಲ್ಲ. ಅದನ್ನು 


ಸಂಕ್ರಮಣ ೪೨೮ /ಜುಲೈ-ಆಗಸ್ಟ್‌ ೨೦೧೬ ೨೬ 


ಉಂಡು ಜೀರ್ಣಿಸಿಕೊಂಡರೆ ಮಾತ್ರ ಬಲಿಷ್ಠರಾಗಲು ಸ ಸಾಧ್ಯ. ಆದ್ದರಿಂದ ಪುಸ್ತ 
ಉಡುಪಿನಂತೆ ರಕ್ಷಕ; ಆಹಾರದಂತೆ ಪೋಷಕ. 


ಮನುಷ್ಯನ ದೇಹ ಗಟ್ಟಿಮುಟ್ಟಾಗಿ ಬೆಳೆಯಬೇಕಾದರೆ ಎಲ್ಲಾ ಅನ್ನಾಂಗಗಳೂ 
ಪೂರೈಕೆ ಆಗಬೇಕು. ಇಲ್ಲವಾದರೆ ಯಾವುದೋ ಅನ್ನಾಂಗದ /ಗಳ ಕೊರತೆಯಿಂದ" 
ಶರೀರ ಸದೃಢವಾಗಿ ಬೆಳೆಯದಂತಾಗುತ್ತದೆ. ಹಾಗೆಯೇ ನರನ ತಿಳುವಳಿಕೆ 
ಪೂರ್ಣವಾಗಿ ವಿಕಾಸವಾಗಲು ಸರ್ವಜ್ಞಾನ ಶಾಖೆಗಳ ತಿಳಿವು ಅಗತ್ಯ. ಆಗಲೇ 
ಜ್ಞಾನ ಸಮಗ್ರವಾಗಿ ವೃದ್ಧಿ ಹೊಂದುತ್ತದೆ. ಆಗ ವ್ಯಕ್ತಿಯ ಮಾತಿಗೆ ಬಲ ಎಲ 
ಬೆಂಬಲ ಬರುತ್ತದೆ. 


ಒಂದು ಕೃತಿಯನ್ನು ಓದಿ ಮುಗಿಸಿದ ಮೇಲೆ ಈ ಮುಂದಿನ ಅಂಶಗಃ 
ಅಥವಾ ಇವುಗಳಲ್ಲಿ ಕೆಲವರಾದರೂ ಇಲ್ಲವೆ ಒಂದೆರಡಾದರೂ ಪೂ 
ಆಗಬೇಕು: ಈ ಪುಸ್ತಕವನ್ನು ಓದಿದ್ದರಿಂದ ನನ್ನ ಭಾಷಾಜ್ಞಾನ ಬೆಳೆಯಿತು, 


ಸಂಪತ್ತು ಹೆಚ್ಚಿತು, ಜ್ಞಾನಾಭಿವೃದ್ಧಿ "ಆಯಿತು, ಸ ವಿಚಾರ ಸಿಕ್ಕಿತು, ಚಿಂ 


ಹೃದಯ ವಿಶಾಲ ಮಾಡಿಕೊಳ್ಳಬೇಕೆಂಬ ಹಂಬಲ ಅಧಿಕವಾಯಿತು. 'ಜೀವನ 
ನಿಗೂಢತೆಗಳ ಬಗ್ಗೆ ಗಾಢ ಆಸಕ್ತಿ ಉದಿಸಿತು, ಶಾಶ್ವತ ಮೌಲ್ಯಗಳ ಕಾಳಜಿ 
ಬೇಕು, ಬದುಕಿನ ಸಮಸ್ತೆ ಸ್ಯಗಳನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿ ಮೂಡಿತು, 
ಸಂಕುಚಿತ ಭಾವನೆಗಳು ಮತ್ತು ವಿನಾಶಕರ ತಾರತಮ್ಯಗಳು ಅಳಿಯಬೇಕು, 
ಕೊಳಕು ಸಾಮಾಜಿಕ ವ್ಯವಸ್ಥೆ. ತೊಲಗಲಿ, ಮನುಷ್ಯರೆಲ್ಲ ಒಂದು ಎಂಬ. 
ಎಶ್ವಭ್ರಾತೃತ್ವ ಮತ್ತು ಮೈತ್ರಿ ಮನೋಭಾವ ಹರಡಬೇಕು ಎಂದು ಓದುಗನೀ(ಳಿ)ಗೆ 
ತೀವ್ರವಾಗಿ ಅನಿಸಬೇಕು. ಇವುಗಳಲ್ಲಿ ಯಾವೊಂದೂ ಲಭಿಸ ಸದಿದ್ದರೆ ಅಂಥ: 
ಗ್ರಂಥ ಏಕೆ ಓದಬೇಕು ? ಇಂತಹ ಪುಸ್ತಕ ಓದಿ ನನ್ನ ಅಮೂಲ್ಯ ಸಮಯ 
ವ್ಯರ್ಥವಾಯಿತು ಎಂದು ವಾಚ(ಕಿ)ಕ ಪ ಪರಿತಪಿಸುವ೦ಿತಾಗಬಾರನು. ಊಟ 
ಮಾಡುವಾಗ ಲದ ಶುಚಿಯಾದ ರುಚಿಕಟ್ಟಾದ ಆಹಾರವನ್ನು 
ಬಯಸಿ ಹುಡುಕಿ ಸೇವಿಸುವಂತೆ ಮನೋಸ್ಟಾಸ್ಟ್ಯ ನೀಡುವ ಶಕ್ತಿ ಸಂವರ್ಧಕ 
ಆನಂದದಾಯಕ ಪುಸ್ತಕಗಳನ್ನು ಆರಿಸಿಕೊಂಡು ಅಧ್ಯಯನ ಮಾಡಲು ಸದಾ | 
ಪ್ರಯತ್ನ ಪಡುವುದು ಸೂಕ್ತ. ಇಲ್ಲವಾದರೆ ಪುಸ್ತಕ ವಾಜನ ಕಾಲಹರಣವಾಗುತ್ತದೆ : 
ಮತ್ತು 'ನಿಷ್ಪಮೋಜನಕಾರಿಯಾಗುವುದು. 
ಓದಿನಲ್ಲಿ ಮುಖ್ಯವಾಗಿ ಮೂರು ವಿಧಾನಗಳನ್ನು ಗುರುತಿಸಬಹುದು : ಒಂದು, ' 
ಕೃತಿಯನ್ನು ಮೆಚ್ಚುವುದಕ್ಕಾಗಿಯೇ ಓದುವುದು; ಎರಡು, ಕೃತಿಯನ್ನು 
ಟೀಕಿಸುವುದಕ್ಕೋಸ್ಕರವೇ ಪ ಪಠನ ಮಾಡುವುದು; ಮೂರು, ಅರಿವು ಪಡೆಯಲು 
ಕೃತಿಯನ್ನು ಅರ್ಥ” ಮಾಡಿಕೊಳ್ಳುವುದಕ್ಕಾಗಿ ವಾಚಿಸುವುದು. ಹೀಗೆ ಆರಾಧನೆ, 


೨೮ ಸಂಕ್ರಮಣ ೪೨೮ / ಜುಲೈ -ಆಗಸ್‌ ೨೦೧೬ 


ತೆಕ್ಷೇಪಣೆ ಮತ್ತು ಅಧ್ಯಯನ - ಎಂಬ ಮೂರು ವಿಧಗಳಿವೆ. ಇವುಗಳಲ್ಲಿ 
ಹಮೂರನೆಯದಾದ ಅಧ್ಯಯನವೇ ಆದರ್ಶವಾದ ಓದುಗಾರಿಕೆ. ಇದರಿಂದ 
ಸತಿಯ ಗುಣಾವಗುಣ, ಲೋಪದೋಷಗಳು, ಪ್ರಕೃತ ಕೃತಿಯಿಂದ ಸಂಬಂಧಪಟ್ಟ 
ನಿಷಯಕ್ಕೆ ಏನು ಕೊಡುಗೆಯಾಗಿದೆ 9 ನಿರ್ಧರಿಸಲು ಸಾಧ್ಯ 
ಧ್ವಯನದಿಂದ ಮಾತ್ರ ಆರಾಧನೆ ಮತ್ತು ಆಕ್ಷೇಪಣೆಗಳನ್ನು ಹೋಗಲಾಡಿಸಲು 
| ದು ಅಧ್ಯಯನವೊಂದೇ ಸತ್ಯಶೋಧನೆ" ಮತು ಸಾಧನೆಯ 
!0ಧಾನವಾಗಿದೆ. 4 


ಸತಿಯನ್ನು ಓದಿದ ಅನಂತರ ಉದ್ದೇಶಪೂರ್ವಕವಾಗಿ ಅದನ್ನು ಅಲಕ್ಷ್ಯ 
ಮಾಡುವುದು ಕಂಡುಬಂದಿದೆ. ಕಾರಣ, ಈ ಕೃತಿ ತಮ್ಮ ಕೃತಿಗಳಿಗಿಂತ 
ಗ್ರೇಷ್ಠವಾಗಿದೆ. ತಮ್ಮ ಚಿಂತನೆ ಅಥವಾ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವುದು. ಇದು 
/ಸನಪ್ರಿಯವಾದರೆ “ತಮಗೆ ಉಳಿಗಾಲವಿಲ್ಲ; ಇದರಿಂದ ತಮಗೆ ಮಾನ್ಯತೆ 
ರುವುದು ನಿಲ್ಲುತ್ತದೆ - ಎ೦ಬ ಕ್ಷುಲ್ಲಕ ಕಾರಣಗಳಿಗಾಗಿ ಕೀಳು ಮನಸುಗಳು 
ತಿಯನ್ನು ಕಡೆಗಣಿಸಿರುವುದು ತಿಳಿಯುತ್ತದೆ. ಇದು ಎಲ್ಲ ಬಗೆಯ ಪ್ರತಿಭಟನೆ 
ತ್ತು ದಾಳಿಗಳಿಗಿಂತ ಹೆಚ್ಚು ಅಪಾಯಕಾರಿಯಾದುದು. ಆಕ್ಷೇಪಿಸುವುದರಿಂದ 
ಓತಿ. ಓದುಗರ ಗಮನಕ್ಕೆ ಬರುತ್ತದೆ; ಪ್ರಚಾರ ಪಡೆಯುತ್ತದೆ. ಆದೆರ 
೨ಲಕ್ಕದಿಂದ ಕೃತಿ ಮರೆತೇಹೋಗಬಹುದು ಅಥವಾ ಅದೃಶ್ಯವೇ ಆದೀತು. 
೨ಲಕ್ಷ ಅತ್ಯಂತ ಕಡುವೈರದ ಶೀತಲ ಸಮರ. ಸಂಸ್ಕೃತಿ ಮತ್ತು ಹೊಸ 
ಚಾರಧಾರೆಗಳನ್ನು ತಣ್ಣನೆಯ ದ್ವೇಷ ನವುರಾಗಿ ನಾಶ ಮಾಡುತ್ತದೆ. 


ತಿಭಿಮಾನ, ಅಧ್ಯಯನ, ಅರಿವು, ಅನುಭವ, ಆನಂದ - ಈ ಐದು ಸ್ಥಿತಿಗಳನ್ನು 
ದಿನಲ್ಲಿ ಕಾಣಬಹುದು, ವ್ಯಕ್ತಿ ಅಥವಾ ತತ್ವದ ಬಗ್ಗೆ ಅಭಿಮಾನ ಇದ್ದರಷ್ಟೇ 
ಸಾಲದು. ಏಕೆ ಅಭಿಮಾನ ಪಡುತ್ತಿದ್ದೇನೆ ಎಂದು ಪರಿಶೀಲನೆ ನಡೆಸದೆ ಇದ್ದರೆ 
ದು ಅಂಧಾಭಿಮಾನ ಆಗುವ ಸಾಧ್ಯತೆ ಇರುತ್ತದೆ. ಅಭಿಮಾನದಿಂದ 
೨ಪಾಯವೇ ಹೆಚ್ಚು ಅನುಕೂಲ ಕಡಿಮೆ. ಆದ್ದರಿಂದ ವ್ಯಕ್ತಿ ಅಥವಾ ತತ್ವ 
ಶಿಳಿಯಲು ಅಧ್ಯಯನ ಅಗತ್ಯವಾಗಿರುವುದು. ಅಧ್ಯಯನದಿಂದ ಅರಿವು 
ರುತ್ತದೆ. ಅರಿವು ಅನುಭವಕ್ಕೆ ದಾರಿ ಮಾಡುವುದು. ಅನುಭವದಿಂದ ಆನಂದ 
ಇದಿಸುತ್ತದೆ. 


ದೃಂಥಗಳು ಸಾರ್ವಜನಿಕ ಶಸ್ತ್ರಾಸ್ತ್ರಗಳು. ಜಾತಿ, ಮೌಢ್ಯ, ಕಂದಾಚಾರ, 
ಸುತೇಯತೆ, ಸಂಕುಚಿತತೆ ಮುಂತಾದ ಅನಿಷ್ಟಗಳನ್ನು ಅವು ಕತ್ತರಿಸಿ ನಿರ್ಮೂಲ 
ಮಾಡುತ್ತವೆ. ಕಾರಣ ಮತೀಯತೆಯಿಂದ ಮತಿವಂತಿಕೆ "ಬೆಳೆಯುವುದಿಲ್ಲ. 
ಸುತಿಯನ್ನು ಮತ ತಿಥಿ ಮಾಡುತ್ತದೆ. ಮತೀಯ ಭಾವನೆ ತೀವ್ರವಾಗಿ 
ಗವಾದಾಗ ಮೂಲಭೂತವಾದವಾಗಿ ಪರಿಣಮಿಸುವುದು. ಮೂಲಭೂತವಾದ 
ದುಕುವ ಮೂಲಭೂತ ಹಕ್ಕನ್ನೇ ಕೊಲ್ಲುತ್ತದೆ. ಮೂಲಭೂತವಾದಿಗಳು ನಿತ್ಯ 


| ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೨೯ 


t 


ವಕ್ಕರಿಸುವ ಹಿಟ್ಟರ್‌ಗಳು. ವೈಚಾರಿಕತೆ, ವೈಜ್ಞಾನಿಕತೆ, ಮಾನವೀಯತೆ, ಕಾವ್ಯಮಯತೆ, | 
ವಿಶ್ವವ್ಯಾಪಕತೆ - ಇವು “ಅಮರ ಕೃತಿಗಳ ರಕ್ತ ಮಾಂಸ ಪ್ರಾಣವಾಗಿವೆ. 


ಪುಸ್ತಕಗಳು ಬೌದ್ಧಿಕ ಯುದ್ಧದ ಆಯುಧಗಳು. ಚುನಾವಣಾ ಸಮರದಲ್ಲಿ 
ಬ್ಯಾಲಟ್‌ಗಳ ಪೆಯೋಗವಾಗುತ್ತದೆ. ಬುಲೆಟ್‌ಗಿಂತ ಬ್ಯಾಲಟ್‌ ಹೆಚ್ಚು 
ಬಲಶಾಲಿಯಾದುದು. ಬುಲೆಟ್‌ ಹಿ೦ಸಾತ್ಮಕವಾದರೆ ಬ್ಯಾಲಟ್‌ ಅಹಿಂಸಾತ್ಮಕವಾಗಿವೆ. ' 
ಬುಲೆಟ್‌ ವಿದ್ವಂಸಕಾರಿ. ಬ್ಯಾಲಟ್‌ ವಿರಚನಕಾರಿ. ಯುದ್ಧಗಳಲ್ಲಿ ಬಾಂಬ್‌ಗಳು. 
ಸಿಡಿಯುತ್ತವೆ. ಅಸಂಖ್ಯಾತ "ಜನರ ರಕ್ತದ ಕೋಡಿ ಹರಿಯುತ್ತದೆ. ಕಟ್ಟಡಗಳು ' 
ಊರುಗಳು ಧ್ವಂಸವಾಗುತ್ತವೆ. ಸಂಪತ್ತು ನಾಶವಾಗುತ್ತದೆ. ಗೆದ್ದವರ ಅಟ್ಟಹಾಸ ' 
ಹೇಳತೀರದು. ಬಿದ್ದವರ ಗೋಳು ವರ್ಣನಾತೀತ. ಇಂಥ ಸಾವು ನೋವುಗಳನ್ನು | 
ನಿವಾರಿಸಲು ಪ್ರಯತ್ನಗಳು ನಡೆಯುತ್ತಲೇ ಇವೆ. ಈ ದಿಸೆಯಲ್ಲಿ ಪ್ರಪಂಚ ' 
ಯಶಸ್ವಿಯಾಗಲು ಇನ್ನೂ ಸಾಧ್ಯವಾಗಿಲ್ಲ. ಅಜ್ಞಾನ, ಅಸೂಯೆ, ದುರಾಸೆ, 
ದಬ್ಬಾಳಿಕೆ, ಆಕ್ರಮಣಶೀಲತೆ ಮನುಷ್ಯನಲ್ಲಿ ಸಾಯದ ಹೊರತು ಕದನಗಳ. 
ನಿಲುಗಡೆ ಇಲ್ಲ. 


ಕೃತಿಗಳು ಜ್ಞಾನಭಂಡಾರದ ಕೀಲಿಕೈಗಳು. ಗ್ರಂಥಗಳು ಮಾನವ ಜನಾಂಗವನ್ನು 
ನಿಯಂತಿ ತ್ರಿಸುತ್ತಾ ಮುನ್ನಡೆಸುತ್ತಾ ಸಾಗಿವೆ. ಇದು ಸಾಧ್ಯವಾಗಿರುವುದು ವಿದ್ಯೆಯಿಂದ. 
ಪಟ್ಟಭದ್ರ ಹತಾಸಕ್ತಿಗಳು ವಿದ್ಯೆಯನ್ನು ಸರ್ವ ಜನರಿಗೂ ನೀಡದೆ "ಅದನ್ನು 
ಸುಲಿಗೆಯ ಮತ್ತು ತುಳಿಯುವ ಸಾಧನವಾಗಿ ಮಾಡಿಕೊಂಡು ಬಂದವು. 
ಪ್ರಜಾಪ್ರಭುತ್ವ ಪ್ರಪ೦ಚದಲ್ಲಿ ಕಾಲಿಟ್ಟು ಬೆಳೆಯಲು ಪ್ರಾರಂಭಿಸಿದ ಮೇಲೆ ವಿದ್ಯೆಯ 
ಏಕಸ್ವಾಮ್ಯ ಒಡೆಯತೊಡಗಿತು. ಆದರೂ ಧಾರ್ಮಿಕ ವ್ಯವಸ್ಥೆಗಳು ತಮ್ಮ 
ಅನುಯಾಯಿಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವ ಪ್ರವೃತ್ತಿಯನ್ನು ಬಿಟ್ಟಿಲ್ಲ. 
ಮಠೀಯ ಪದ್ಧತಿಗಳು ಆರ್ಥಿಕ, ಸಾಮಾಜಿಕ, ರಾಜಕೀಯ ಗುಲಾಮಗಿರಿಯನ್ನು 
ಮುಂದುವರೆಸಲು ನಿರತವಾಗಿವೆ. ಇದನು ಸ ಅಂತ್ಯಗೊಳಿಸುವ ಕೆಲಸ ನಿರಂತರವಾಗಿ 
ಎಲ್ಲಾ ಜನತೆಯಿ೦ದ, ವಿಶೇಷವಾಗಿ ಯಾವ ಸಮುದಾಯದಿಂದ, ದೃಢವಾಗಿ 
ಆಗಬೇಕಾಗಿದೆ. ಇದು ಈಡೇರದಿದ್ದರೆ ರಾಷ್ಟದ ಸಾಂಸ್ಕೃತಿಕ ಬದುಕು ಮತ್ತು 
ಸಾಧನೆ ಅಸಾಧಾರಣವಾಗದೆ ಶೂನ್ಯವಾಗುವುದು. ಪುಸ್ತಕಗಳು ಮಾನವನ 
ನಿಜವಾದ ಶಾಶ್ವತ ಸಂಪತ್ತಾಗಿವೆ. 


ಪುಸ್ತಕ ಇಲ್ಲದ ಮನೆ ಕರಲು ನೆಲ. ಗ್ರಂಥಭ೦ಡಾರ ಇಲ್ಲದ ಮನೆ ಸ್ಮಶಾನ. 


ನನ್ನ ಒಂದು ದ್ವಿಪದಿಯಿಂದ ಈ ಭಾವಲಹರಿಯನ್ನು ಮುಗಿಸುತ್ತೇನೆ : 
ಪುಸ್ತಕವಾಗಲಿ ಬಾಳಿನ ಬುತ್ತಿ, ವಿಸ್ತರಿಸಲಿ ವಿಜ್ಞಾನದ ತತ್ತಿ 


೩೦ ಸಂಕ್ರಮಣ ೪೨೮ / ಜುಲೈ -ಆಗಸ್‌ ಸ್ಸ್‌ ೨೦೧೬ 


NA 


[ ಕಾವ್ಯ | 


ಸಬರದ ಶಾಯರಿಗಳು 


9. ಬಸವರಾಜ ಸಬರದ 


ಪ್‌ 


ಏ ಚಾಂದ್‌ಹೈ ಓ ಚಾಂದಿನಿ ಹೈ! 

“ಚಾಂದಿನಿ ಮೇರೇಲಿಯೇ ಹೈ' - ಅಂತಾ ನಾನಂದೆ 
“ಮಗರ್‌ ಚಾಂದ್‌ ಸಬ್‌ಕೋ ಹೈ' - ಅಂತಾ ನೀನಂದಿ 
ಎಲ್ಲಾರಿಗೂ ಸೇರಿದ ಚಂದಪ್ಪ 

ಯಾರ ಕೈಗೂ ಸಿಗಲಿಲ್ಲ! 

ನನ್ನ ಕೈಗೆ ಸಿಕ್ರೂ ನೀನು 

ಕೊನೆತನಕ ಉಳಿಲಿಲ್ಲ! 


Rp 


ಬರೀ ದೇಹ ಬೆಳೆಸಿದ್ರ ಆಗೂದಿಲ್ಲ 
ಮನಸು ಕೊಡಬೇಕಂದಿ! 

ಬರೀ ಮನಸು ಕೊಟ್ರ ಆಗೂದಿಲ್ಲ 
ಮನಸಿನ ತುಂಬಾ ಕನಸಿರಬೇಕಂದಿ! 
ಹಿಂಗ ಎಲ್ಲಾ ಕೊಟ್ಟೂ ಕೊಟ್ಟೂ 
ನಾ ಎಲ್ಲಿ ಉಳಿದೀನಿ? 

ನಿನ್ನ ಕೈಯಾಗಿನ ಕಸಬರಗಿ ಆಗೀನಿ! 


MY 


ನನ್ನ ಮನಸಿನ ಕನ್ನಡಿಯೊಳಗ 

ನಿನ್ನ ಮಾರಿ ಮಸ py ಕಾಣಸತಿತ್ತು 

ನಿನ್ನ ನೆನಪಿನ ಕಣ್ಣೀರ್ಲೆ ಅದನ್ನ ಒರಿಸಿದೆ 

1 ಹೊಳದು ನೀನ ಂಡಂಗಾತು! 

ಕಾಣದೇನ ಬಂತು ನೀನ ಕಣ್ಣೆದುರು ಬಂದು ಕುಂತಂಗಾತು! 
ಹಂತ್ಯಾಕ ಹೋಗಿ ನೋಡಿದ 

ಗಬ್ಬ ಇದ್ದ ಎಮ್ಮಿ ಡಬ್ಬ ಬಿದ್ದಂಗಾತು! 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೩೧ 


ಡು 


ಮುಂಜಾನೆ ಕೈಯಾಗ ಫೋನ ತಗೊಂಡೆ 

ಮೆಲ್ಲಗ ಮಾತಾಡಾಕ ಸುರುಮಾಡ್ದಿ | 
ಮಧ್ಯಾಹ್ನ ಆಯ್ತು ಮುಸು ಮುಸು ನಕ್ಕಿ 

ಹೊತು ಮುಣಿಗಿ ಕತ್ತಲಾತು ಬಾ ಅಂತಾ ಕರಿದಿ! 

ಎಲ್ಲಿ `ಬರಬೇಕಂತಾ `ಕೇಳುದ್ರಾಗನ$ ಕರೆನ್ಸಿ ಮುಗೀತು 
ಹುಡಕ್ಕೊಂಡು ಹೋಗಬೇಕಂದರ$ ಕರೆಂಟ್‌ ಹೋತು 


ಟ್‌ 6 


ಸೀರಿ ಕೊಡಸತೇನಿ ಅಂದ್ರ ಮಾರಿ ನೋಡಿದಿ ( 
ಮಾರಿ ನೋಡಾಕ್ಪತ್ತಿದ್ರ$ ವಾರಿಗಿ ಕರಿದಿ! _ 
ಖುಷಿಲಿ೦ದ$ ಸಮೀಪ ಬಂ೦ದ್ರ$ 

ಮುಸು ಮುಸು ನಕ್ಕು ಓಡಿಹೋದ! 

ಕುಂತ್ರ ಕುಂದ್ರಗೊಡವಲ್ಲಿ ನಿಂತ್ರ ನಿಂದ್ರಗೊಡವಲ್ಲಿ 
ಹಿಂಗ ಒಳಗಹೊಕ್ಕು ಯಾಕ ಕಾಡತಿ? 
ಕಚಗುಳಿ ಇಟ್ಟಾಂಗ ಯಾಕ ಮಾಡತಿ? 


ಜು 


ನೀರಿನೊಳಗ ದೋಣಿ ಇದ್ರ ಚಂದ 

ಆದ್ರ ದೊಣಿಯೊಳಗತ ನೀರು ಬಂದ್ರ ಹ್ಯಾಂಗ? 
ಕತ್ತಲದೊಳಗ ಬೆಳಕಿದ್ರ ಚಂದ 

ಆದ್ರ ಬೆಳಕ ಕತ್ತಲಾತಂದ್ರ ಹ್ಯಾಂಗ? 


ಜಲಜ 
ನಾನಂತೂ ಅವತ್ತೇ ನಿನಗ ಮನಸು ಕೊಟ್ಟಿ 
ಮನಸಿನ ತುಂಬಾ ಕನಸಿನ ಕಸೂತಿ ಹೆಣದಿ 
ಕನಸು ಒಡದು ಕಡಿಗಾದ ಕೂಡ್ಲೆನತ 
ನೀನು ಅವನ್ನಿಂದs ಹೊರಟು ಹೋಗಿ 
"ನೀ ಹೋದಮ್ಯಾಲ ತಯಾ ಇಹ ಉದ್ದ ಹಾಕ್ಕೊಂಡೆ 
ನಾ ಮ್ಯಾಲ ಹೋಗುದ್ರಾಗನ$ ಅಲ್ಲಿ ನನಗಿಂತ ಮೊದಲ$ 
ಅವನ್ನ ಕಳಿಸಿದ್ದ ಅಲ್ಲಿನೂ$ ನನ್ನ ಜಾಗಾ ಕಸಗೊಂಡಿದ್ದಿ[ 


ಸಂಕ್ರಮಣ ೪೨೮ ! ಜುಲ್ಡೆ ಆಗಸ್ಟ್‌ ಸ ೨೦೧೬ 


ಡ್‌್‌ 


ಪ್ರಸಂಗ 


ಮುನ್ನುಡಿ 


* ಹಜರತ ಅಲಿ ದೇಗಿನಾಳ 


ಬಕರಾ ಆಗಲು ಹೇಳಿ ಮಾಡಿಸಿದಂತಿರುವ ನಾನು ನನ್ನ ಜೀವನದಲ್ಲಿ 
ಹಲವಾರು ಜನರಿಂದ ಹಲವಾರು ಸಲ ಬಕರಾ ಆಗಿದ್ದೇನೆ. ಆದರೆ ಪ್ರಥಮ 
ಪುಸ್ತಕಕೊ೦ದು ಮುನ್ನುಡಿ ಬರೆಸಿಕೊಳ್ಳುವ ವಿಷಯದಲ್ಲಿಯೂ ಅದು 
ಮರುಕಳಿಸುತ್ತದೆಯೆಂದು ಮಾತ್ರ ಅಂದಾಜಿಸಿರಲಿಲ್ಲ. ವಿದ್ಯಾರ್ಥಿ ದೆಸೆಯಿಂದಲೇ 
ನನಗೆ ಕವಿತೆ ಬರೆಯುವ ಹುಚ್ಚು. ಕವಿತೆಗಳನ್ನು ಬರೆ ಬರೆದು ಮುಚ್ಚಿಡುತ್ತಿದ್ದ 
ನಾನು ಮೊನ್ನೆ ಮೊನ್ನೆ ಅವುಗಳನ್ನು ಪ್ರಕಟಿಸಬೇಕೆಂದು ಗಟ್ಟಿ ನಿರ್ಧಾರ 
ಮಾಡಿದೆ. “ಅಂಗೈ ತೋರಿಸಿ ಅವಲಕ್ಷಣಗೊಳ್ಳದಿರೆಂದು” ನನ್ನ ಮನಸ್ಸು ಎಷ್ಟು 
ಪರಿ ಪರಿಯಾಗಿ ಹೇಳಿದರೂ ಕೇಳದೆ ಕವಿತೆಗಳ ಕಚ್ಚಾಪ್ರತಿಯನ್ನು ತಯಾರಿಸಿಯೇ 
ಬಿಟ್ಟೆ !! 

ಪುಸ್ತಕಕ್ಕೆ ಮುನ್ನುಡಿಯೊಂದು ಇರಲೇಬೇಕೋ, ಇಲ್ಲದಿದ್ದರೂ ನಡೆಯುತ್ತದೋ? 
ಪುಸ್ತಕಕ್ಕೆ ಮುನ್ನುಡಿಯ ಮೌಲ್ಯವೆಷ್ಟು ? ಯಾರಿಂದ ಮುನ್ನುಡಿ ಬರೆಸಬೇಕು ? 
(ಮುಖ್ಯವಾಗಿ pS ಬಸು ಬಾರದು?. ಮುನ್ನುಡಿಯಿಂದ ಪುಸ್ತಕದ 
ಸೊಗಸು ಹೆಚ್ಚಬಹುದೆ 9 ತಿಪ್ಪಿ ಸಾರಿಸಿದಂತೆ ಮುನ್ನುಡಿ ಬರೆವ ಮುನ್ನುಡಿಕಾರರಿಂದ 
ಹೇಗೆ ಬಚಾವಾಗುವುದು ?. ಕವಿತೆಗಳ ಅಳ್ಳಕತನ ಹೆಸರಾಂತ ಕವಿಯ 
ಮುನ್ನುಡಿಯಿಂದ ಮುಚ್ಚಿಹೋಗಬಹುದೆ 9 ಇತ್ಯಾದಿ ಇತ್ಯಾದಿ ಈವ್ಯಾವ 
ಪ್ರಶ್ನೆಗಳ ರಗಳೆಯನ್ನು ತಲೆಗೆ ತುಂಬಿಕೊಳ್ಳದೆ ನನ್ನ ಕವನ ಸಂಕಲನಕ್ಕೊಂದು 
ಒಬ್ಬ ಕವಿಗಳಿಂದ - ಅದರಲ್ಲೂ ಸಮೀಪದಲ್ಲಿರುವ ಕವಿಗಳಿಂದ-ಒಂದು 
ಮುನ್ನುಡಿ ಬರೆಸಬೇಕೆಂದು ಸ್ವಚ್ಛ ಮನಸ್ಸಿನಿಂದ ನಿಶ್ಚಯಿಸಿಕೊಂಡೆ. 


ಆಗ ಅಗಷ್ಟ ತಿಂಗಳು ನಡೆಯುತ್ತಿತ್ತು. ನಿಪ್ಪಾಣಿಯಲ್ಲಿ ತಣ್ಣಗೆ ನೋಕರಿ 
ಮಾಡಿಕೊಂಡಿದ್ದ ನಾನು ಬೆಳಗಾವಿಯಲ್ಲಿರುವ ಒಬ್ಬ ಹೆಸರಾಂತ ಕವಿಗಳಾದ 
ಮತ್ತು ಬೆಳಗಾವಿಯ ಸಾಹಿತಿ ಮತ್ತು ಕವಿಗಳ ಗ್ಯಾಂಗಿನಲ್ಲಿ ಗುರುತಿಸಿಕೊಂಡಿರುವ 
ಮಾನ್ಯ “ಟಿಮ್‌ ಟಿಮ್‌” ರಿಂದ ಪುಸ್ತಕಕೊಂದು ಮುನ್ನುಡಿ ಬರೆಸಿಕೊಳ್ಳಬೇಕೆಂದು 
ನಿಶ್ಚಯಿಸಿದೆ. ಒಂದು ಸುಂದರ ಮುಹೂರ್ತದಲ್ಲಿ ಕವಿಗಳು ಕೆಲಸ ಮಾಡುತ್ತಿದ್ದ 
ಪತಿಕಾ ಕಚೇರಿಗೆ ಹೋಗಿ ಭೇಟಿ ಮಾಡಿದೆ. ನನ್ನ ಹೆಸರು ಹಜರತಲಿ ಎಸ್‌ 
ಕವಿತೆಗಳನ್ನು ಬರೆಯುವುದು ನನ್ನ ಹವ್ಕಾಸವೆಂದೂ ಹೊಸ ಶೈಲಿಯಲ್ಲಿ 
 ಹಚಯಿಸಿಕೊಂಡೆ. ಕವಿ ಸಹಾಯಕಿ ಕಿರಿಯ ಆಳಾದ ನನ್ನನ್ನು ಸಹಕ. 


ಸಂಕ್ರಮಣ ೪೨೮ / ಜುಲೈ ಇಆಗಸ್‌ ಗ್‌ ೨೦೧೬ ೩೩ 


ಮಸ್ತಕವಲ್ಲವಾದರೂ ಸೂಕ್ಷವಾಗಿ ನೋಡಿದರು. ನಾನು ನೀಡಿದ್ದ ಕವಿತೆಗಳ . 
ಕಟ್ಟನ್ನು "ಹಿಂದೆ ಮುಂದೆ. ತಿರುಗಿಸಿ ನೋಡಿದರು. ಒಂದೆರಡು, ಕವಿತೆಗಳ ' 
Meo ಸಾಲುಗಳನ್ನು ಓದಿದರು. "ಸಾವಕಾರ ಕುನ್ನಿ ಬಡವರ ಕುನ್ನಿ' 
ಕವನವಂತೂ ಬಹಳ 'ಚೆನ್ನಾಗಿದೆಯೆಂದು ಮೆಚ್ಚುಗೆ ಸೂಚಿಸಿದರು. ನನ್ನ. ಸ 
ಹೃದಯ ಸಂತೋಷ ಹೆಚ್ಚಾಗಿ. ಕುಣಿಯುತ್ತಿತ್ತು. ಪುಸ್ತಕದ ಮೇಲೆ “ಹಜರತಲಿ' । 
ಸ ಬರೆಯಲಾಗಿದ್ದ ನನ್ನ ಹೆಸರನ್ನು ನೋಡಿ ಅದನ್ನು “ಹಜರತ್‌ಅಲಿ' : 
ಎಂದು ಬರೆಯಬೇಕೆಂದು; ಉಟ ಸಾದ ಭುವಿಯ ಸೂಚಿಸಿದರು. 
ಮತ್ತು ಹಲವಾರು ಜನ ಮುಸ್ಲೀಂರು ಕನ್ನ ಡದಲ್ಲಿ ತಮ್ಮ ಹೆಸರನ್ನು ಸರಿಯಾದ 
ಕ್ರಮದಲ್ಲಿ ಬರೆಯುವುದಿಲ್ಲವೆಂದರು. ಅಲ್ಲದೆ ತಾವು ಜಾತೃತೀತವಾದಿಯೆಂದೂ 
ತಮಗೆ ಹಲವಾರು ಜನ ಮುಸ್ಲಿಂ ಮಿತ್ರರಿದ್ದಾರೆಂದೂ ಈದ್‌ ಸಮಯದಲ್ಲಿ , 
ಅವರ ಮನೆಗೆ ಹೋಗಿ ಸುರಕುರ್ಮಾ ಮತ್ತು ಬಿರಿಯಾನಿ ಸವಿದ ಬಗೆಯನ್ನು | 
ಸೊಗಸಾಗಿ ವಿವರಿಸಿ ತಾವು ಜಾತ್ಯತೀತವಾದಿಯಾಗಿರುವುದಕ್ಕೆ ನಿದರ್ಶನ 
ಕೊಟ್ಟರು. | 


ಕೋಮುಕಲಹದ ಹುಡಿಹಾರುತ್ತಿರುವ ಬೆಳಗಾವಿಯಲ್ಲಿ ಇಂತಹ ಒಬ್ಬ ಜಾತ್ಯತೀತ 
ಕವಿವರ್ಯರನ್ನು ಮರಿ ಜಾತ್ಯತೀತವಾದಿಯಾಗಿರುವ ನಾನು ಭೇಟಿಯಾಗಿದ್ದಕ್ಕೆ; 
ಮುಖ್ಯವಾಗಿ ಅವರ ಬಳಿಯೇ ಮುನ್ನುಡಿ ಬರೆಸಿಕೊಳ್ಳಲು ಬಂದಿರುವುದಕ್ಕೆ 
ನಾನು ಮನಸ್ಸಿನಲ್ಲಿಯೇ ಬಲವಾಗಿ ನನ್ನ ಬೆನ್ನು ತಟ್ಟಿಕೊಂಡೆ. ಅದೂ ಇದೂ 
ಮಾತಾದ ನಂತರ ಕವಿಗಳ ಮುಂದೆ ಮುನ್ನುಡಿಯ ಪ್ರಸ್ತಾಪವಟ್ಟೆ. ಮತ್ತೆ ಎರಡು 
ನಿಮಿಷ ಕವಿತೆಗಳನ್ನು ಅಲ್ಲಲ್ಲಿ ನೋಡಿ ಬೇರೆ ಯಾರಾದರ ಕೈಯಲ್ಲಿ 
ಬರೆಸಿಕೊಂಡಿದ್ದರೆ ಚನ್ನಾಗಿತ್ತು ಎಂದು ತಮ್ಮ ಸಣ್ಣ ಕಣ್ಣುಗಳನ್ನು ಮತ್ತಷ್ಟು 
ಕಿರಿದು ಮಾಡಿ ಅಬ್ದೆಪಾರಿ ನಗೆ ಬೀರಿದರು. (ಅವರು ಅಂದು ಬೀರಿದ 
ನಗೆಯಲ್ಲಿ ಎಷ್ಟು ಅರ್ಥಗಳಿದ್ದವೆಂದು ಈಗ ನನಗೆ ಹೊಳೆಯುತ್ತಿದೆ) ನಾನು 
“ಸರ್‌, ತಮ್ಮಿಂದಲೇ ಬರೆಸಬೇಕೆಂದು ಬಯಸಿದ್ದೇನೆ. ತಾವೇ ಬರೆಯಬೇಕು” 
ಅ೦ತ ಇಷ್ಟಗಲ ಬಾಯಿತೆರೆದು ಬಿನ್ನವಿಸಿಕೊಂಡೆ. ಆ ಬಳಿಕ ಕವಿಗಳು 
ಸೃಷ್ಟಿಪೋಷಕ ವಿಷ್ಣು ಭಕ್ತರಿಗೆ ವರ ಕಟುಟ ತಥಾಸ್ತು ಎನ್ನುವಂತೆ 
“ಆಯ್ತು” ಎಂದರು. ಆಗ ನಾನು ಭೂಮಿಯ ಮೇಲೆ ಕಾಲೂರಿರಲಿಲ್ಲ. 
ಮಗ್ಗಲು ಗೆಳೆಯನಿಲ್ಲದಿದ್ದರೆ ಮುಗಿಲಿನಲ್ಲಿ ಮೋಡದಂತೆ ಹಾರುತ್ತಿದ್ದನೇನೋ. 


ಅಂದಾಜು ಹತ್ತು-ಹದಿನೈದು ದಿನ ಕಳೆದವು. ಈ ಮಧ್ಯೆ ಕವಿಗಳಿಗೊಮ್ಮೆ 
ಫೋನು ಮಾಡಿ ಅವರ ಕ್ಷೇಮ ಸಮಾಚಾರ ವಿಚಾರಿಸಿ ಹಾವು ಬರೆದ ಕವನ 
ಸಂಕಲನಗಳನ್ನು ಕೊಡಬೇಕೆಂದು ಕೇಳಿದೆ. ಕವಿಗಳು ನನ್ನನ್ನು ಕಚೇರಿಗೆ 
ಆಹ್ವಾನಿಸಿದರು. ನನ್ನಂತಹ ಕಿರಿ ಕವಿಯೊಂದಿಗೆ ಈ ಹಿರಿಯ 'ಕವಿಗಳು ಎಷ್ಟು 


Ry: ಸಂಕ್ರಮಣ ೪೨೮ / ಜುಲೆ ೈ-ಆಗಸ್ಟ್‌ ಕ್ಸ ೨೦೧೬ 


ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಾರಲ್ಲ ಎಂದು ನನ್ನ ಜೊತೆಯಿದ್ದ ಗೆಳೆಯನ 
ಮುಂದೆ ಅವರ ವ್ಯಕ್ತಿತ್ವವನ್ನು ಕೊ೦ಡಾಡುತ್ತ ಅವರ ಕಚೇರಿಗೆ ಹೋದೆ. ನಾನು 
ಹೋಗುವುದರೊಳಗೆ ಕವಿಗಳು ಸುಮಾರು ಹದಿನೈದು ಕಿಲೋದಷ್ಟು ಭಾರವಿದ್ದ 
ಪುಸ್ತಕದ ಗ೦ಟನ್ನು ತಯಾರಿಸಿಟ್ಟಿದ್ದರು. ಅದರ ಒಟ್ಟು ಬೆಲೆ ಮೂರುವರೆ 
ಸಾವಿರ ಎಂದೂ ನಾನು ಮೂರು ಸಾವಿರ ಕೊಟ್ಟರೆ ಸಾಕೆಂದೂ ಹೇಳಿದರು. 
ನಾನು “ಆಗಲಿ ಮಹಾಪ್ರಸಾದವೆಂದು” ಹೊರಲಾರದೆ ಹೊತ್ತು ತಂದು 
ಮನೆಯಲ್ಲಿ ಬಿಚ್ಚಿ ನೋಡಿದೆ. ಹಿರಿಯ ಪತ್ರಕರ್ತ - ಸಾಹಿತಿ... ರ ಜೀವನ 
ಚರಿತ್ರೆಯ ದಪ್ಪ ದಪ್ಪ ಪುಸ್ತಕಗಳವು. ನಾನು ಬೇಡಿದ್ದು ಒಂದು ಸಿಕ್ಕಿದ್ದು 
ಮತ್ತೊಂದು. ಓದಲು ಒಂದು ಪ್ರತಿಯನ್ನು ಇಟ್ಟುಕೊಂಡು ಉಳಿದ ಪುಸ್ತಕಗಳನ್ನು 
ಕಷ್ಟಪಟ್ಟು ಮಾರಿ ಮುಂದಿನ ಹದಿನೈದು ದಿನಗಳಲ್ಲಿ ಕವಿಗಳ ಸಾನಿಧ್ಯಕ್ಕೆ 
ರೂಪಾಯಿ ಮೂರು ಸಾವಿರ ಜಮಾ ಮಾಡಿದೆ. 


ಇದಾಗಿ ಸುಮಾರು ಎರಡು ತಿಂಗಳ ನಂತರ ಕವಿಗಳನ್ನು ಭೇಟಿಯಾಗಿ 
ಮುನ್ನುಡಿ ಕುರಿತು ಸಣ್ಣಗೆ ಧ್ವನಿ ಮಾಡಿ ವಿಚಾರಿಸಿದೆ. ಕವಿಗಳು “ಹಜರತ್‌ಅಲಿ 
ನೀ ಕೊಟ್ಟಿದ್ದ ಕವಿತಾಕಟ್ಟು ಎಲ್ಲೋ ಕಳ್ಳು ಹೋಗೈತಿ; ಇನ್ನೊಂದ ತಂದು ಕೊಟ್ರೆ 
ಬರೀತಿನು” ಎಂದು ಎರಡು ತಿಂಗಳ ಸಮಯ ತಿಂದು ಹಾಕಿದ್ದರ ಕುರಿತು 
ಒಂದಿಷ್ಟೂ ಸಂಕೋಚವಿಲ್ಲದೆ ನಿರ್ವಿಕಾರ ಭಾವದಿಂದ ಹೇಳಿದರು. ಎಷ್ಟಾದರು 
ಹಿರಿಯ ಕವಿಗಳಲ್ಲವೇ ? ಇದ್ದರೂ ಇರಬಹುದೆಂದು ನಾನು ಮೊದಲಿನಂತೆ 
ಮತ್ತೆ ನೂರಾರು ರೂಪಾಯಿ ಖರ್ಚು ಮಾಡಿ ಮತ್ತೊಂದು ಕವಿತಾ ಕಟ್ಟನ್ನು 
ತಯಾರಿಸಿ ಕವಿಗಳ ಕೈಯಲ್ಲಿ ಕೊಡಲಾರದೆ ಕೊಟ್ಟು “ಕೃಪೆ ಮಾಡಬೇಕೆ”ಂದು 
ಕೇಳಿಕೊಂಡೆ. 


ಇದಾಗಿ ಮತ್ತೆ ಸುಮಾರು ತಿಂಗಳ ಕಳೆಯಿತು. ಈಗ ಬಹುಶಃ ಮುನ್ನುಡಿ 
ಸಿದ್ದವಾಗಿರಬೇಕೆಂದೂ ಕವಿಗಳು ನನಗೆ ಬಂದು ಒಯ್ಯಲು ಹೇಳಲು 
ಮರೆತಿರಬೇಕೆಂದು ನಾನು ತಿರುಕನ ಕನಸಿನಂತೆ ಕಲ್ಪಿಸಿಕೊಂಡು ಅವರ 
ಜ೦ಗಮವಾಣಿಗೆ ಪೋನ ಮಾಡಿದೆ. ಕರೆ ಸ್ವೀಕರಿಸಲಿಲ್ಲ. ಮಧ್ಯ ಮಧ್ಯ ಬಿಡುವು 
ನೀಡಿ ಎರಡು ಮೂರು ಸಲ ಕರೆ ಮಾಡಿದೆ. ಕವಿಗಳು "ಕ್ಕಾರೆ' ಎನ್ನಲಿಲ್ಲ. 
ನನಗೆ ಬಹಳ ನಿರಾಸೆಯಾಯಿತು. ಇದೇ ಸಮಯದಲ್ಲಿ ಕಿತ್ತೂರು ಉತ್ಸವ 
ಬಂತು. ಕವಿಗಳು ಅಲ್ಲಿ ನಡೆಯುವ ಕವಿಗೋಷ್ಠಿಗೆ ನನ್ನನ್ನು ಆಯ್ಕೆ ಮಾಡಿದ್ದರು. 
ಅಂದು ನಾನು ಅಚಾನಕ ಪೋನು ಮಾಡಿದಾಗ ಅಷ್ಟೇ ಅಚಾನಕ್ಕಾಗಿ ಕರೆ 
ಸ್ವೀಕರಿಸಿದ ಕವಿಗಳು ನನಗೆ ಈ ವಿಷಯ ತಿಳಿಸಿದರು. ಅಧಿಕೃತವಾಗಿ ನಾನು 
ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವುದು ಇದೇ ಮೊದಲ ಸಲವಾದ್ದರಿಂದ 
ನನಗೆ ಬಹಳವೆಂದರೆ ಬಹಳ ಖುಷಿಯಾಗಿತ್ತು. ಕವಿಗಳು ನಾನು ತಿಳಿದಿರುವಷ್ಟು 


ಸಂಕ್ರಮಣ ೪೨೮ /ಜುಲೈ-ಆಗಸ್ಟ್‌ ೨೦೧೬ ೩೫ 


ಕೆಟ್ಟವರಲ್ಲವೆಂದೂ ನನ್ನ ಕುರಿತು ನಿಜವಾಗಿಯೂ ಅವರಿಗೆ ಕಾಳಜಿ ಇದೆಯೆಂದು 
ಜೆ] ಣಾ 

ಕವಿಗಳಿಗೆ ಮನಸಾರೆ ವಂದಿಸಿದೆ. ಈ ಕವಿಗೋಷ್ಠಿಯಲ್ಲಿ ನನ್ನ ಮಾಸ್ಟರಪೀಸ 

ಕವಿತೆ “ಒಂದ್‌ ಮಾತು” ನ್ನು ವಾಚಿಸಿ ಸಭಿಕರಿಂದ ಮತ್ತು ಪಕ್ಕದ ಕವಿಗಳಿಂದ 

ಚಪ್ಪಾಳೆ ಗಿಟ್ಟಿಸಿಕೊಂಡೆ. ಇತರ ಕವಿಗಳಿಗೂ ಚಪ್ಪಾಳೆ ಬಿದ್ದಿದ್ದವು, ಆದರೆ ಅದು 

ನಿರೂಪಕರ ವಿನಂತಿಯಂತೆ. ಆದರೆ ನನಗೆ ನನ್ನ ಕವಿತೆಯ ಲಾಲಿತ್ಯಕ್ಕೆ 

ಬಿದ್ದಿದ್ದವು. ಅಲ್ಲದೆ ಎರಡು ಸಾವಿರ ರೂಪಾಯಿಗಳ ಚೆಕ್‌ ಬೇರೆ ಸಂಘಟಕರು 


ಕೊಟ್ಟರು. 


ನೋಡುತ್ತ ಎರಡನೇ ಸಲ ಕವಿತೆಗಳ ಕಟ್ಟು ಕಳೆದುಹೋದ ವಿಚಾರವನ್ನು 
ತಿಳಿಸಿದರು. ಸಿಡಿಲು ಹೊಡೆದ ಅನುಭವ ಅದೆಂದು ಹೇಳಲಾಗದಿದ್ದರೂ ಅಷ್ಟು | 
ನೋವು ನನಗಾಯಿತು. ನಾನು ಅದನ್ನೊಂದೂ ತೋರಿಸಿಕೊಳ್ಳದೆ ದೈನೇಸಿ 
ನೆಗೆಯನ್ನು ನಕ್ಕೆ ಕೇವಲ ಎಂಟೇ ಎಂಟು ದಿನಗಳಲ್ಲಿ ಮುನ್ನುಡಿ ಬರೆದು" 
ಕೊಡುತ್ತೇನೆಂದು ಕವಿಗಳು ಮತ್ತೊಮ್ಮೆ ಭರವಸೆ ಕೊಟ್ಟಿದ್ದರಿಂದ ಎಡೆಬಿಡದೆ ; 
ಸುರಿಯುತ್ತಿದ್ದ ಮಳೆಯಲ್ಲಿ ನೆನೆಯುತ್ತ ಓಡಾಡಿ ಕವನಗಳ ಮತ್ತೊಂದು ಕಟ್ಟನ್ನು 
ತಯಾರಿಸಿ ಕೊಟ್ಟು ಬಂದೆ. 


( 
4 
| 
\ 
| 


ಕವಿಗಳು ಕೊಟ್ಟಿರುವ ವಾರದ ಭರವಸೆಯಂತೆ ಬೆಂಗಳೂರಿನ ಒಬ್ಬ 
ಮುದ್ರಣಕಾರರನ್ನು ಸಂಪರ್ಕಿಸಿ ಹದಿನೈದು ದಿನಗಳಲ್ಲಿ ಪುಸಕ 
ಮುದ್ರಿಸಿಕೊಡಬೇಕೆಂದು ಒಪ್ಪಿಸಿದೆ. ಮತ್ತು ಇಪತು ಸಾವಿರ ರೂಪಾಯಿ 
ಮುಂಗಡ ಪಾವಸಿತಿದೆ. ಕವಿಗಳು ಮುನ್ನುಡಿ ಬರೆಯುತಲೇ ಅದನ್ನು 
ಮುದ್ರಣಕಾರರಿಗೆ ಕಳಿಸಿಕೊಟ್ಟರೆ ಡಿಸೆಂಬರ ತಿಂಗಳ ತಾರೀಖು ೨೦ ರೊಳಗೆ 
ಪುಸ್ತಕ ಬಿಡುಗಡೆಗೆ ಸಿದ್ಧವಾಗುತ್ತದೆಂದು ಸನ್‌ ೨೦೧೫ ರ ಹೊಸ ವರ್ಷವನು 


ಹೊಸ ಪುಸ್ತಕದೊಂದಿಗೆ ಆಚರಿಸಬೇಕೆಂದು ಮನಸಿನಲ್ಲಿ ಮಂಡಿಗೆ ತಿಂದೆ. 


ಪಿ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೨೮ ನೇ ತಾರೀಖು ರವಿವಾರವಾದ್ದರಿಂದ ಸರಕಾರಿ ನೋಕರಿ ಮಾಡುವ ನನ್ನ 
ಬಹಳಷ್ಟು ಗೆಳೆಯರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಲು 
ಅನುಕೂಲವಾಗುತ್ತದೆಂದು ಅದೇ ದಿನ ಪುಸ್ತಕ ಬಿಡುಗಡೆ ಮಾಡಿಬಿಡಬೇಕೆಂದು 
ಕವಿ ಮಹಾಶಯರ ಸ ಸಾನಿಧ್ಯದಲ್ಲಿಯೇ ಮುಹೂರ್ತ ನಿಶ್ಚಯಿಸಿದೆ. ಆ ಪ್ರಕಾರ 
ಆಮಂತ್ರಣ ಪತ್ರಿಕೆಗಳನ್ನು ಹ೦ಚಿದೆ. ಎರಡು ಸಾವಿರ ತೆತ್ತು ಬೆಳಗಾವಿಯಲ್ಲಿರುವ 
ಟ್ರಸ್ಟಿನ ಒಂದು ಸಭಾಭವನವನ್ನು ಬಾಡಿಗೆ ಪಡೆದೆ. 


ಪುಸ್ತಕ ಬಿಡುಗಡೆಯ ದಿನ ಹತ್ತಿರ ಹತ್ತಿರ ಬರುತ್ತಿದೆ, ಆದರೆ ಕವಿಗಳು 
ಮುನ್ನುಡಿಯನ್ನೇ ಬರೆಯುತ್ತಿಲ್ಲ 1? ನಿಪ್ಪಾಣಿಯಿ೦ದ ಅವರ ಚರದೂರವಾಣಿಗೆ 
ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ! ಕಚೇರಿಯ ಸ್ಥಿರದೂರವಾಣಿಯಿಂದ ಪೋನು 
ಮಾಡಿದೆ ಸ್ವೀಕರಿಸಿದರು. ಮರುದಿನ ರವಿವಾರವಿದ್ದು “ಹಜರತ್‌ ಅಲಿ ನೀನು. 
ನಾಳೆ ಬಂದು ಬಿಡು. ಬರದು ಕೊಡತೀನು. ಬರಿಲಾಕ್‌ ಎರಡ್‌ ತಾಸ್‌ ಸಾಕು” 
ಎ೦ದರು. ಕವಿಗಳ ಆತ್ಮವಿಶ್ವಾಸದ ನುಡಿಗಳನ್ನು ಕೇಳಿ ಅ೦ದು ಮುನ್ನುಡಿ 
ಸಿಕ್ಕೇಸಿಕ್ಕುತ್ತದೆಂದು ಹುರುಪಿನಲ್ಲಿ ರಾತ್ರಿ ಕಳೆದು ಬೆಳಗಾದದ್ದೇ ತಿಳಿಯಲಿಲ್ಲ. 
ಮುಂಜಾನೆ ಎದ್ದವನೇ ಅರ್ಧಂಬರ್ಧ ನಾಷ್ಟಾ ನುಂಗಿ ಬೆಳಗಾವಿಗೆ ಓಡಿ 
ಬಂದು ಕವಿಗಳು ಕೆಲಸ ಮಾಡುತ್ತಿದ್ದ ಪತ್ರಿಕಾ ಕಚೇರಿಯಲ್ಲಿ ಅವರ 
ಮುಖದರ್ಶನ ಮಾಡಿದೆ. ಕವಿಗಳು ಅಂದು ನನಗೆ ವರ ನೀಡಲು ಸಿದ್ಧನಾದ 
ಶಿವನಂತೆ ಕಂಡುಬಂದರು. ಸರಿಯಾಗಿ ಸಾಯಂಕಾಲ ೭ ಗಂಟೆಗೆ ಬರಬೇಕು 
ಬಧೂದರೊಳಗೆ ಮುನ್ನುಡಿ ಸಿದ್ಧವಾಗಿರುತ್ತದೆ೦ದು ಹೇಳಿದರು. ನಾನು ಅಲ್ಲಿ- 
ಇಲ್ಲಿ ಸುತ್ತಾಡಿ ಸರಿಯಾಗಿ ೬.೩೦ ಕ್ಕೆ ಅವರ ಮುಂದೆ ಪ್ರತ್ಯಕ್ಷನಾದೆ. 


ಕವಿಗಳು ನಿರ್ವಿಕಾರರಾಗಿ ಮೆಲ್ಲಗೆ ಹೇಳಿದರು : “ಹಜರತ್‌ ಅಲಿ ಅದೂ- 
ಇದೂ ಕೆಲಸ ಬ೦ದು ಇಂದು ಬರೆಯೂದಾಗಲಿಲ್ಲ. ಬರೆಯಲು ಕನಿಷ್ಠ ಎರಡ್‌ 
ತಾಸಾದ್ರೂ ಬೇಕು. ಈಗ ತಡಾ ಆಗತದ ನೀ ನಿಪ್ಪಾಣಿಗೆ ಹೋಗು. ನಾನು 
ನಾಳೆ ಮಧ್ಯಾಹ್ನದೊಳಗೆ ಇ-ಮೇಲ ಕಳಸ್ತೂನು” ಎಂದು ತಿಳಿಸಿ ನನ್ನ 
ಮಿಂಚಂಚೆ ವಿಳಾಸವನ್ನು ಪಡೆದು ಮೂಗಿಗೆ. ತುಪ್ಪ ಸವರಿ ಅಟ್ಟಿಬಿಟ್ಟರು. 
ಸುಂಕದ ಇಲಾಖೆಯ ನಾನು ಬ೦ದ ಹಾದಿಗೆ ಸುಂಕವಿಲ್ಲವೆಂದು ಪೆಚ್ಚುಮೋರೆ 
ಹಾಕಿಕೊಂಡು ಮನೆಯ ದಾರಿ ಹಿಡಿದೆ. ಅಂದು ರಾತ್ರಿ ಕವಿಗಳು ಮುನ್ನುಡಿ 
ಬರೆದಂತೆ, ಪುಸ್ತಕ ಬಿಡುಗಡೆಯಾದಂತೆ ಮತ್ತೆ ಮತ್ತೆ ಕನಸು ಕಂಡೆ. 


ಮರುದಿನ ನಡು ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕವಿಗಳ ಮಿಂಚಂಚೆಯ 
ದಾರಿ ಕಾಯ್ದೆ. ಬರಲಿಲ್ಲ. ಸೆ ಪೋನು ಮಾಡಿದೆ ಎತ್ತಲಿಲ್ಲ. ನಾಲ್ಕು ಗಂಟೆಗೆ 
ಎತ್ತಿದರು. ಇನ್ನೂ ಮುನ್ನುಡಿ ಬರೆದಿರಲಿಲ್ಲ. ನಾನಾದರೊ "ಅಂದೇ ಸಾಯಂಕಾಲಿ 
ಮುದ್ರಣಕಾರರಿಗೆ. ಮುನ್ನುಡಿ ಕಳಿಸಲೇಬೇಕಾಗಿತ್ತು. ಕವಿಗಳು ಮೊದಲಿನಂತೆಯೇ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೩೭ 


ಅಪ್ಪಣೆ ಕೊಡಿಸಿದರು : “ಹಜರತ್‌ ಅಲಿ ನನಗ ಇನ್ನಾ ಟೈಮ ಬೇಕು ಅವಸ್ತ 
ಅಂದ್ರ ಆಗೂದಿಲ್ಲ. ನೀನು ಬೇರೆ ಯಾರಾದರ ಕೈಯಲ್ಲಿ ಬರೋ? ಕವಿಗಳ 
ಈ ಮಾತನ್ನು ಈ ಸಂದಿಗ್ಭ ಸ ಸಮಯದಲ್ಲಿ ಕೇಳಿ ನನಗೆ ಹೊಟ್ಟೆ ತೋಳಸಿ| 
ಬೀಡ 4 ಕವಿಗಳನ್ನು ಮೊದಲ ಬಾರಿಗೆ ಭೇಟಿಯಾದದ್ದು. ಅನಂತರ | 
ಓಡಾಡಿದ್ದು ಎಲ್ಲ ಕಣ್ಣುಮುಂದೆ `ಬಂದುಹೋದವು. ಅಗಷ್ಟದಿಂದ ಡಿಸ ಸೆಂಬರವರೆಗಿನ' 
ಸುಮಾರು ಐದು ತಿಂಗಳ ಅವಧಿಯಲ್ಲಿ ಹೆ ಅವರೇ ಮತ್ತೆ ಮತ್ತೆ. 
ಹೇಳಿದಂತೆ ಮುನ್ನುಡಿ ಬರೆಯಲು ಎರಡು ಗಂಟೆಗಳ ಸಮಯ ಸಿಕ್ಕಲಿಲ್ಲ | 


ಕವಿವರ್ಯರು ಮುನ್ನುಡಿ ಬರೆಯಲಿಲ್ಲ. 


ಪುಸ್ತಕಕೊ೦ದು ಮುನ್ನುಡಿ ಇರಬೇಕೆಂಬ ನನ್ನ ತೀವ್ರ ಹಂಬಲವನ್ನು: 
ಅನಿವಾರ್ಯವಾಗಿ ಬದಿಗೊತ್ತಿ ಎಲ್ಲವೂ ದೇವರ ಇಚ್ಛೆಯೆಂದು ನಾನು; 
ಮುನ್ನುಡಿಯಿಲ್ಲದೆ ಪುಸ್ತಕ ಮುದಿಸಿದೆ. ಕವಿಯ ಮಾತೆಂದು ನಾನೇ ಬರೆದುಕೊಂಡಿದ್ದ 
“ಕವಿತೆಯ ಮುಂಡಿ - ಪಾಂವ” ದಿಂದ ಒಂದು ಪ್ಯಾರಾ ಎತ್ತಿ ಬೆನ್ನುಡಿಗೆ ಹಾಕಿ 
ಏಕವ್ಯಕ್ತಿ ಸೈನ್ಯದಂತೆ ಪುಸ್ತಕ ಹೊರತಂದೆ. ಮುನ್ನುಡಿಯ ಎಲ್ಲ ಕಹಿಯನ್ನು 

ಮರೆತು ಕಷ್ಟಪಟ್ಟು ನಕ್ಕು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬರುವಂತೆ ಕವಿಗಳಿಗೆ 

ಆಮಂತ್ರಣ ಕೊಟ್ಟೆ. ಮುನ್ನು ಡಿಯ ಈ ಕೊರತೆಯನ್ನು ಪತ್ರಿಕೆಗೊಂದು ಸುಂದರ 

ವಿಮರ್ಶೆ ಜರಿಯುವ: ಮೂಲಕ ತುಂಬಿಕೊಡುವುದಾಗಿ ಮತ್ತೊಂದು 

ದೊಡ್ಡ ಭರವಸೆ ಕೊಟ್ಟರು ಕವಿಗಳು. ಬೆಳಗಾವಿಗೆ ಹೊಸಬನಾದ ನಾನು 

ತಿಣುಕಾಡಿ ಯಾರು ಯಾರನ್ನೋ ಅಧ್ಯಕ್ಷ - ಅತಿಥಿಯಾಗಿಸಿ (ಅದು ಇನ್ನೊಂದು 

ಲಲಿತ ಪ್ರಬಂಧವಾಗುತ್ತದೆ) ಕೃತಿಲೋಕಾರ್ಪಣೆಗ ಳಿಸಿದೆ. ಪುಸ್ತಕ ಯಥಾಪ್ರಕಾರ 

ಬಿಡುಗಡೆಯಾಯಿತು. 


ಜನರು ಬಂದರು. ಆದರೆ ಕವಿಗಳು ಬರಲಿಲ್ಲ. 


ಸಂಕ್ರಮಣ ಸಾಹಿತ್ಯ ಸ್ಪರ್ಧೆ : ೨೦೧೬ 


೪ ಕಾವ್ಯ, ಲಲಿತ ಪ್ರಬಂಧ, ಸಣ್ಣ ಕತೆ, ಹನಿಗವನ - ಪ್ರಕಾರಗಳಲ್ಲಿ 
ಹಾಲಿನಂತೆ ಸರ್ಧೆ ಏರ್ಪಡಿಸಲಾಗಿದೆ. ಪ್ರವೇಶಗಳನ್ನು ಕಳಿಸಲು 
ಕೊನೆಯ ದಿನಾಂಕ : ಅಕ್ಟೋಬರ ೨೦%೨00೬. 


ಇ ವಿವರಗಳಿಗಾಗಿ ಸಂಪರ್ಕಿಸಿ : ೯೪೪೯೦ - ೬೯೩೪೪ 


Ks ಸಂಕ್ರಮಣ ೪೨೮ / ಜುಲೈ -ಇಆಗಸ್‌ ್‌ ೨೦೧೬ 


[ ಅವಲೋಕನ] 
ಕರ್ನಾಟಕದಲ್ಲಿ ಬೌದ್ದ ಧರ್ಮದ ಪುನರುಜ್ಜೀವನ 


ಓಗಿ 


* ಮಹಾಂತೇಶ ದೋಟಿಹಾಳ 


ಸನಾತನ ಧಾರ್ಮಿಕ ವ್ಯವಸ್ಥೆಯಿಂದ ಭಾರತ ದೇಶದ ಜನತೆ ತತ್ತರಿಸಿ ಹೋಗಿದ್ದ 
ಸಂದರ್ಭದಲ್ಲಿ ಅವರ ಬದುಕಿಗೆ ತುಸು ನೆಮ್ಮದಿ ನೀಡುವ ಮೂಲಕ 
ಉದಯಿಸಿದ ಮಹಾತ್ಮ ಬುದ್ಧ. ಆತನ ಸಂದೇಶ, ಪ್ರೀತಿ, ವಿಶ್ವಾಸಗಳಿಂದ ಇಲ್ಲಿನ 
ಜನ ಮಂತ್ರಮುಗ್ಗರಾದರು. ಧರ್ಮದ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿದರು. 
ತತ್ತರಿಸಿ ಹೋಗಿದ್ದ ಜನಾ೦ಗಕ್ಕೆ ಹೊಸ ಬೆಳಕು ನೀಡುವುದರ ಮೂಲಕ ಅವರ 
ಬಾಳಿಗೆ ಆಶಾಜ್ಯೋತಿಯಾಗಿ ಬುದ್ಧ ನೆಲೆ ನಿಂತನು. ಆತನ ನಿಷ್ಕಲ್ಮಶ 
ಪ್ರೀತಿಯೇ ಬೌದ್ಧ ಧರ್ಮ. 


ಬುದ್ಧ ಧರ್ಮ ಭಾರತದ ಮತ್ತು ವಿಶ್ವದ ಶಾಂತಿ ಜ್ಯೋತಿಯಾಗಿ ೨೫೦೦ 
ವರ್ಷಗಳಿಂದ ಪ್ರಕಾಶಿಸುತ್ತ ನಮ್ಮ ಕಾಲದವರೆಗೂ ಬೆಳೆದು ಬಂದಿದೆ. “ಒಂದು 
ಧರ್ಮದ ಅಸ್ತಿತ್ವ ಇರುವುದು ಅದನ್ನು ಅನುಸರಿಸುವ ಮಾನವರಲ್ಲಿ. ಒಂದು 
ವಿಚಾರವನ್ನು ಎಲ್ಲ ಬೌದ್ಧ ಅನುಯಾಯಿಗಳು ಗಂಭಿರವಾಗಿ ಪರಿಗಣಿಸಬೇಕಾದದ್ದು: 
ಧರ್ಮದ ಅಳಿವು ಮತ್ತು ಉಳಿವು, ಈ ಧರ್ಮವನ್ನು ಸರಿಯಾಗಿ ಪಾಲನೆ 
ಮಾಡಿದಾಗ ಅದು ಸುಭದ್ರವಾಗಿ ನಿಲ್ಲುತ್ತದೆ. ಪಾಲನೆ ಮಾಡದೇ ಇದ್ದಾಗ 
'ಮಸುಕಾಗುತ್ತದೆ'' ಎಂದು ಆನಂದ ಬಂತೇಜಿಯವರು ಧರ್ಮದ ಉಳಿವಿನ 
ವ್ಯಾಖ್ಯಾನ ಮಾಡುತ್ತಾರೆ. ಸಾವಿರಾರು ವರ್ಷಗಳಿಂದಲೂ ಬೌದ್ಧ ಧರ್ಮ ತನ್ನ 
ಅಸ್ತಿತ್ವವನ್ನು ಉಳಿಸಿಕೊಂಡು, ಬೆಳೆಸಿಕೊಂಡು ಇಂದು ವಿಶ್ವವ್ಯಾಪಿಯಾಗಿ 
ಬೆಳೆಯಬೇಕಾದರೆ ಆ ಧರ್ಮದ ತತ್ವಗಳು ಎಷ್ಟು ಗಟ್ಟಿಯಾಗಿವೆ ಎನ್ನುವುದನ್ನು 
ಅವಲೋಕಿಸಬೇಕಾಗಿದೆ. ಮಹಾ ಉಪಾಸಕರಾದ ಡಾ. ಅಂಬೇಡ್ಕರವರು ಈ 
ಧರ್ಮದ ಸಮಗ್ರ ಅಧ್ಯಯನದಿಂದ ತಮ್ಮ ಬದುಕನ್ನು ಬೌದ್ಧ ಧರ್ಮದ 
ಅಭಿವೃದ್ಧಿಗಾಗಿ ಮೀಸಲಿಟ್ಟರು. ಅಲ್ಲದೇ ತಮ್ಮೊಂದಿಗೆ ಲಕ್ಷಾಂತರ ಶೋಷಿತ 
ಜನಾಂಗವನ್ನು ಕರೆದುಕೊಂಡು ಮತಾಂತರವಾಗುವ ಸಂದರ್ಭ ವಿಶ್ವಕ್ರಾಂತಿಯಾಗಿ 
ಕಂಡು ಬರುತ್ತದೆ. 


ಡಾ. ಅಂಬೇಡ್ಕರ್‌ ತಾವು ಪ್ರತಿಪಾದಿಸಿದ ಬೌದ್ಧ ಧರ್ಮವನ್ನು ದೇಶದ ಎಲ್ಲ 
ಭಾಗಗಳಿಗೂ ಕೊಂಡೊಯ್ದರು. ಇದರಿಂದಾಗಿ ದೇಶದ ಶೋಷಿತ ಜನಾಂಗವು 


* ಶಿಕ್ಷಣ ಸ೦ಗ್ರಾಮ ಪ್ರಕಾಶನ, ಧಾರವಾಡ : ೨೦೧೪ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೩೯ 


ಈ ಪ್ರೀತಿಯ, ಮಾನವೀಯ ಧರ್ಮವನ್ನು ಸ್ವೀಕರಿಸುವಂತಾಯಿತು. ಅಂತೆಯೇ 
ಕರ್ನಾಟಕದಲ್ಲೂ ಈ ಧರ್ಮದ ದಟ್ಟ ಪ್ರಭಾವ ಬೀರಿತು. ಅನೇಕ ಪ್ರಗತಿಪರರು, 
ವಿಚಾರವಂತರು, ಬೌದ್ಧ ಧರ್ಮದ ಮೂಲ. ತತ್ವಗಳನ್ನು ಸ್ವೀಕರಿಸಿದರು. 
ಆದರಿಸಿದರು. ಅಂಬೇಡ್ಕರ ಅವರ ನ೦ತರ ವ್ಯಾಪಕವಾಗಿ ಈ ಧರ್ಮ ಬೆಳೆದು 
ಬಂದಿದೆ. ಆ ಎಲ್ಲ ವಿಚಾರಗಳನ್ನು ಸಂಶೋಧಕರಾದ ಡಾ. ಬಿ.ಕೆ.ಎಸ್‌. 
ವರ್ಧನ್‌ ಅವರು ತಮ್ಮ ಸಂಶೋಧನಾ ಕೃತಿ “ಕರ್ನಾಟಕದಲ್ಲಿ ಬೌದ್ಧ ಧರ್ಮದ 
ಪುನರುಜ್ಜೀವನ : ದಲಿತ ವಿಮೋಚನೆಯ “ ಪರಿಕಲ್ಪನೆಗಳ ನೆಲೆಯಲ್ಲಿ” ಎನ್ನುವ 
ಬೃಹತ್‌ ಸಂಪುಟದ ಎಂಟು ಅಧ್ಯಾ ಯಗಳಲ್ಲಿ ಹಾಗೂ ಹತ್ತು ಅನುಬಂಧಗಳಲ್ಲಿ 
ಸು ೪೫೨ ಪುಟಗಳಲ್ಲಿ ಬೌದ್ಧಧರ್ಮದ ವೈಚಾರಿಕ ಚಿಂತನೆ ದಲಿತ 
ವಿಮೋಚನೆಯ ಪರಿಕಲ್ಪನೆಗಳ "ನೆಲೆಯಲ್ಲಿ ಬೆಳೆದು ಕ್ವ ಅನೇಕ ಘಟ್ಟಗಳನ್ನು 
ಸಾಕ್ಷೀಕರಿಸಿದ್ದಾರೆ. ವಸಹಾತುಶಾಹಿ ಸಂದರ್ಭದ ಕೊನೆಯ ಕಾಲ ಘಟ್ಟದ ಮತ್ತು 
ಸ್ವತಂತ್ರ ಭಾರತದ ಸಮಕಾಲೀನ ಸಂದರ್ಭದವರೆಗಿನ ಕರ್ನಾಟಕದಲ್ಲಿ ಬೌದ್ಧ 
ಧರ್ಮದ ಪುನರುಜ್ಜೀವನದ ಚರಿತ್ರೆಯನ್ನು ಗಹಿಸಿ, ಅ೦ತರ್‌ ಶಿಸ್ತೀಯ 

ನೆಲೆಗಳಲ್ಲಿ ಅಧ್ಯಯನ ಮಾಡಿರುವುದು ಕಂಡುಬರುತ್ತದೆ. 


ಈ ಅಧ್ಯಯನವು ಒಂದು ಸೀಮಿತ ಕಾಲಘಟ್ಟ - ಅಂದರೆ ಅಂಬೇಡ್ಕರ್‌ 
ಪೂರ್ವದ ೫೦ ವರ್ಷಗಳಿಂದ ಹಿಡಿದುಕೊಂಡು ಹಾಗೂ ಅವರು ಬೌದ್ಧ 
ಧರ್ಮಕ್ಕೆ ಐತಿಹಾಸಿಕವಾಗಿ ಮತಾಂತರ ಹೊಂದಿದ ನಂತರದ ೫೦ 
ವರ್ಷಗಳವರೆಗಿನ ಸಮಯ ವ್ಯಾಪ್ತಿಯನ್ನು ಅನುಲಕ್ಷಿಸದೆ ಈಗಾಗಲೇ 
ಪ್ರಚಲಿತವಿರುವ ಬೌದ್ಧಧರ್ಮವನ್ನು ಹಾಗೂ ಸ್ವೀಕರಿಸಿದವರ ಮನೋಸ್ಥಿತಿಯನ್ನು 
ವಿಶ್ಲೇಷಿಸಿದ್ದು ಅರ್ಥಪೂರ್ಣವೆನಿಸಿದೆ “"ಇಲ್ಲಿ ಪುನರುಜ್ಜೀವನವೆಂದರೆ ದಲಿತರು 
ತಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಗುರುತಾಗಿ ಬೌದ ಧರ್ಮವನು, ಒಪಿಕೊಂಡು ಆ 
ಮೂಲಕ ತಮ್ಮ ಎಿಮೋಜನೆಯನ್ನು ಸಾಧಿಸುವ, ಸಮಾನತೆಯ ಬದುಕಿನುಆಪರ 

[3 | x ೪ 
ರೂಪಿಸಿಕೊಳ್ಳುವ ಪ್ರಯತ್ನವಾಗಿದೆ” ಎಂದು ಸಂಶೋಧಕರು ಪುನರುಜೀವನದ 
ವ್ಯಾಖ್ಯಾನ ಕೊಟ್ಟಿರುವುದು ನಮ್ಮ ಸಂದರ್ಭದ, ಜನಾಂಗದ ಸ್ಥಿತಿಗತಿಯನ್ನು 
ಎತ್ತಿ ತೋರಿಸುತ್ತದೆ. ಇಲ್ಲಿ ದಲಿತ ವಿಮೋಚನೆಯನ್ನೇ ಪುನರುಜ್ಜೀವನದ 
ಪ್ರಧಾನ ಕಾಳಜಿಯನ್ನಾಗಿ ಪರಿಕಲ್ಲಿಸಿ ಅಧ್ಯಯನ ಕೈಗೊಂಡಿರುತ್ತಾರೆ. "ಭೌತಿಕವಾದ 
ಪ್ರಗತಿಯ ಆಯಾಮಕ್ಕಿಂತ ಹೆಚ್ಚಗಿ “ಪರಿವರ್ತನೆ ಶೀಲ' ಆಯಾಮಕ್ಕೆ ಹೆಚ್ಚು 
ಒತ್ತು ಕೊಟ್ಟಿದ್ದನ್ನು ಗಮನಿಸಬಹುದಾಗಿದೆ. ಬೌದ್ದಧರ್ಮದ ಕುರಿತು "ಹಾಗೂ 
ಅದು ಅಸ್ಪ] ಶ್ಯರ, ದಲಿತರ ವಿಮೋಚನೆಗೆ ಪ್ರಭಾವ ಬೀರಿದ ಕುರಿತು, ನೂರಾರು 
ವರ್ಷಗಳಿಂದ ಸಾಕಷ್ಟು ಅಧ್ಯಯನಗಳು ನಡೆಯುತ್ತಲೇ ಬಂದಿವೆ. ದೇಶೀಯ 
ಮತ್ತು ವಿದೇಶಿಯ ಅನೇಕ ಸಂಶೊಧಕರು, ಲೇಖಕರು ಬೌದ್ಧಧರ್ಮ ಮತ್ತು 


ಚ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಅದರ ವಿವಿಧ ಶಾಖೆಗಳು, ಅವುಗಳ ಪ್ರಭಾವ ಕುರಿತು ಅಧ್ಯಯನಗಳನ್ನು 
ಮಾಡಿರುತ್ತಾರೆ. ಇಂಥ ಅಧ್ಯಯನಗಳ ಸಾಲಿನಲ್ಲಿ ಪ್ರಸ್ತುತ ಡಾ. ಬಿ.ಕೆ.ಎಸ್‌. 
ವರ್ಧನ ಅವರ ಜಂ ಅಧ್ಯಯನವೂ ಒಂದಾಗಿದೆ. ಅವರು ತಮ್ಮ 
ಪ್ರಬಂಧದಲ್ಲಿ ರಾಷ್ಟ್ರೀಯ ಹಾಗೂ ಕೆಳಸರದ ವಿಮೋಚನೆಯ ರಾಚನಿಕ 
ಮಾದರಿಗಳನ್ನು ಅಲ್ಲಲ್ಲಿ ವಿಶ್ಲೇಷಿಸಿರುವುದು, ಸಾಹಿತಿಗಳ, ವಿಚಾರವಾದಿಗಳ 
ಹಾಗೂ kit ರಾಜಕೀಯ ಹೋರಾಟಗಾರರ ಮತ್ತು ಮುಖಂಡರುಗಳ 
ಅಭಿಪ್ರಾಯಗಳನ್ನು ತುಲನಾತ್ಮಕವಾಗಿ ಅವಲೋಕಿಸಿರುವುದು, ಕೃತಿಯ ಹೆಚ್ಚುಗಾರಿಕೆ. 


ಪ್ರಸ್ತಾವನೆ 


ಕೃತಿಯ ಪ್ರಸ್ತಾವನೆಯಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು 
ಅಳವಡಿಸಿಕೊಂಡ ಪಾಶ್ಚಾತ್ಯರು ಈ ಧರ್ಮವನ್ನು "ಜಗತ್ತಿಗೆ ಭವವ 
ಮಾಡಿದ್ದರ ಬಗ್ಗೆ ಅನೇಕ ಉದಾಹರಣೆಗಳನ್ನು ನೀಡಿರುತ್ತಾರೆ. ಇದರೊಂದಿಗೆ 
ಪೂರ್ಣ ಪ್ರಮಾಣದ ಬೌದ್ಧ ಅಧ್ಯಯನಗಳಲ್ಲಿ ಬೌದ್ಧ ಪ್ರಾಕ್ಷನಶಾಸ್ತ್ರದ ನೆಲೆಯಲ್ಲಿ 
ಸಾಹಿತ್ಯಿಕ ಅಧ್ಯಯನಗಳು ಮಾರ್ಕ್ಸ್‌ವಾದಿ ಅಧ್ಯಯನಗಳು ತೌಲನಿಕ ಅಧ್ಯಯನಗಳ 
ಅಂತರ್‌ಶಿಸ್ತೀಯ ಅಧ್ಯಯನಗಳು, ಬೌದ್ಧ ಸ ಸೈದ್ಧಾಂತಿಕ ಹಾಗೂ 
ಪ್ರಾಯೋಗಿಕ ಅಧ್ಯಯನಗಳು, ದಲಿತ ವಿಮೋಚನೆಯ ಸಾಂಸ್ಕೃತಿಕ ಗುರುತಾಗಿ 
ಬೌದ್ಧಧರ್ಮ, ಕಳಂಕಿತ, ಜನಾಂಗಿಕ ಗುರುತಿನ ಚರಿತ್ರೆಯ ನಿರಾಕರಣೆ ಮತ್ತು 
ಚರಿತ್ರೆಯ ಹೊಸ ಸೃಷ್ಠಿ, ದಲಿತ ವಿಮೋಚನೆಯ ಕಾರ್ಯತಂತ್ರ ಮತ್ತು 
ಚಳುವಳಿ, ಮತ್ತು ಸ ಸಾಂಸ್ಕೃತಿಕ ಆವರಣಗಳು ಮತ್ತು ಜಾಗತಿಕ ಸವಾಲುಗಳು, 
ದಲಿತ ಬೌದ್ಧರ ಮಾನವ ಹಕ್ಕುಗಳು, ಮಾನವ ಅಭವೃ ದ್ಧಿಯ ಪ್ರಶ್ನೆಗಳು ಮತ್ತು 
ಅಂತರ್‌ರಾಷ್ಟ್ರೀಯ ಸರಕು ಮ ಹಿನ್ನೆ ಲೆಯಲ್ಲಿ "ಅಂಬೇಡ್ಕರ್‌ 
ಪ್ರತಿಪಾದಿಸಿದೆ. ಬೌದ್ಧ ರಾಷ್ಟ್ರೀಯತೆ ಮುಂತಾದ ಅಂಶಗಳನ್ನು ಮಹಾಪ್ರಬಂಧದ 
ಪ್ರಸ್ತಾವನೆಯಲ್ಲಿ ಸಮಗ್ರವಾಗಿ, ತಾತ್ವಿಕ ನೆಲೆಗಟ್ಟುಗಳಲ್ಲಿ ನಿಖರವಾಗಿ ಖಚಿತವಾಗಿ 
ಚರ್ಚೆಸಿದ್ದಾರೆ. 


ಇಂದಿನ ಸ ಸಾಂಸ್ಕೃತಿಕ ಸವಾಲುಗಳ ಸ್ಪರ್ಧಾತ್ಮಕ ಪರಿಸರದಲ್ಲಿ ಅಂಬೇಡ್ಕರ್‌ ಮತ್ತು 
ಬುದ್ಧ ಚಿಂತನೆಗಳು ಹೇಗೆ ಪುಷ್ಠಿಯನ್ನು ಒದಗಿಸಬಲ್ಲವು ಎಂಬುದನ್ನು 
ಅಧ್ಯಾಯ ಎರಡರಲ್ಲಿ ಚರ್ಚಿಸಿದ್ದಾರೆ. 


ಅಂಬೇಡ್ಕರ್‌, ಬೌದ್ಧ ಧರ್ಮ ಮತ್ತು ದಲಿತರ ಸಾಂಸ ತಿಕ ಸವಾಲುಗಳು 


ಲಂಡನ್‌ ನ್ಯೂಯಾರ್ಕ್‌ ದೇಶಗಳಲ್ಲಿ ಅತ್ಯುನ್ನತ ಶಕ್ಷಣ ಪಡೆದು ಪಾಶ್ಚಾತ್ಯ 
ಉದಾರವಾದಿ ಚಿಂತನೆಗಳಿಂದ ಪ್ರಭಾವಿತರಾಗಿ. "ಸ್ವಾತಂತ್ರ ದ ಹೊಸ dre 
ಅನುಭವಿಸಿ NSE ಮುಂಬೈಗೆ ಮರಳಿದ "ಅಂಬೇಡ್ಕರ್‌ ಅವರು 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೪೧ 


| 
ಇಲ್ಲಿ ಅನೇಕ ಸ೦ದರ್ಭಗಳಲ್ಲಿ ಅವಮಾನದ ಘಟನೆಗಳನ್ನು ಎದುರಿಸಬೇಕಾಯಿತು. | 
ಮುಂಬೈ ಹೈ ಕೋರ್ಟು ಆವರಣದಲ್ಲಿ ಒಂದು ಕಪ್‌ ಚಹಾ ಸಿಗದ ವಾತಾವರಣ ' 
ಸೃಷ್ಟಿಯಾಯಿತು. ಸಿಡನ್‌ಹ್ಯಾಮ್‌ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗ, 
ಸಹೋದ್ಯೋಗಿಗಳಿಂದ ಅವಮಾನಕ್ಕೊಳಗಾದ ಸಂದರ್ಭಗಳು, ಹೀಗೆ ಅಲ್ಲಲ್ಲಿ, 
ಕೆಲವು ಸಂದರ್ಭಗಳಲ್ಲಿ ಅಪಾರ ನೋವುಗಳನ್ನು ಅನುಭವಿಸಿದ ಅಂಬೇಡ್ಕರ! 
ಭಾರತೀಯರ ಅನಾಗರೀಕ ಸ ಸಂಸ್ಕೃತಿಗೆ ಮತ್ತು ಸಂಕುಚಿತ ಮನೋಭಾವನೆಗಳಿಗೆ 
ವ್ಯಗರಾದರು. ವಿದೇಶಗಳಲ್ಲಿನ ಪ್ರಖ್ಯಾತ "ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ. 
ಮಾಡಿ ಅಪಾರ ಪಾಂಡಿತ್ಯ ಪಡೆದ "ಅಂಬೇಡ್ಕರ “ಅವರಿಗೆ ಸ ರೀತಯ 
ವರ್ತನೆಗಳನ್ನು ಕಂಡು. ಹೇಸಿಕೆ ಎನಿಸಿತು. ತಮಗೆನೇ ಇಂಥ 
ಅವಮಾನವಾಗುತ್ತಿರಬೇಕಾದರೆ ಶಿಕ್ಷಣದ ಗಂಧ-ಗಾಳಿಯೇ ಇಲ್ಲದ ತನ್ನ' 
ಕೋಟ್ಯಾನುಕೋಟಿ ಕೆಳಜಾತಿ ಜನರ. ಪರಿಸ್ಥಿತಿಯೇನು? ಎಂಬ ಪ್ರಶ್ನೆ ಕಾಡಿತು. ಸ 
ದರಿಂದ ಪರಿಹಾರ ಕ೦ಡುಕೊಳ್ಳಲು ಹೋರಾಟ ನಡೆಸಿದರು. “ಶಿಕ್ಷಣದಿಂದ 
ಮಾತ್ರ ದಲಿತರಲ್ಲಿ ನಿರೀಕ್ಷಿತ ಪ್ರಜ್ಞೆ ಮೂಡಿಸಲು ಸಾಧ್ಯ''ವೆಂದು ಹಲವಾರು. 
ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆದರು. ಜನ ಸಂಘಟನೆ ಮಾಡಿದರು ಅನೇಕ 
ಸಮಾವೇಶಗಳನ್ನು ಹಮ್ಮಿಕೊಂಡು ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಪ್ರತಿಪಾದಿಸಿದರು. 
ಚೌದಾರ ಕೆರೆಯ ನೀರನ್ನು ಕುಡಿಯುವ ಹೋರಾಟ, ಪ್ರಾಕೃತಿಕವಾಗಿ ಸಿಗುವ 
ನೀರಿಗಾಗಿ ಅವರು ಹೋರಾಡಿದ ರೀತಿ ಅನನ್ಯವಾದುದು ಈ ಹೋರಾಟದ 
ಎಲ್ಲ ದಾಖಲೆಗಳನ್ನು ಮಹಾ ಪ್ರಬಂಧದಲ್ಲಿ ಸೂಕ್ತವಾಗಿ ಸಂಶೋಧಕರು 
ವಿಶ್ಲೇಷಿಸಿದ್ದಾರೆ. 


“ನಿಮ್ಮ ಹಕ್ಕುಗಳ ಸ್ಥಾ ಪನೆಗಾಗಿ ಹೋರಾಟ ಮಾಡಿರಿ'' ಎನ್ನುವ ಅಂಬೇಡ್ಕರ 
ಅವರ. ಕರೆ ದೇಶದ ಬಾಂಧವರನ್ನು ಎಚ್ಚರಿಸಿತು. ಹೀಗಾಗಿ a” ರೊಚ್ಚಿಗೆದ್ದು 
ಅಂಬೇಡ್ಕರ ಅವರ ಚಿಂತನೆಗಳನ್ನು ಸ್ವೀಕರಿಸಿದರು. ಕರ್ನಾಟಕದ ಅನೇಕ 
ಸ್ಥಳಗಳಲ್ಲಿ ಇಂಥ ಸಮಾವೇಶಗಳನು. ಸಂಘಟಿಸಿದ್ದು ಅವೆಲ್ಲ ದಾಖಲೆಗಳಾಗಿವೆ. 
“ವೀಸಾಕ್ಕೆ ನಿರೀಕ್ಷೆ'' ಕೃತಿಯಲ್ಲಿ ದಾಖಲಿಸಿದ ಸಾವಿರಾರು ಅಮಾನವೀಯ 
ಘಟನೆಗಳು, ಅವಮಾನದ ಸಂದರ್ಭಗಳು ಜಾತಿಯ, ಮತೀಯ ವ್ಯವಸ್ಥೆಗಳನ್ನು 
ಎಂಥವರನ್ನೂ ಕೆರಳಿಸದೇ ಇರದು. ಇದರಿಂದ ರೋಸಿ ಹೋದ ಅಂಬೇಡ್ಕರ 
ಅವರು " ನಾ ಹಿ೦ದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಾರೆ” 
ಎಂದು ಘೋಷಿಸಿದರು. ಹೀಗೆ ೧೩ ಅಕ್ಟೋಬರ್‌ ೧೯೩೫ರಂದು ಘೋಷಿಸಿದ 
ಅಂಬೇಡ್ಕರ್‌ ೧೪ ಅಕ್ಟೋಬರ್‌ ೧೯೫೬ ರಂದು ಮತಾಂತರಗೊಳ್ಳಲು ಎರಡು 
ದಶಕಗಳನ್ನು ತೆಗೆದುಕೊಂಡರು. ಜಾತಿಗೆ ಆಧಾರಭೂತವಾದ ' ಧಾರ್ಮಿಕ 
ಕಲ್ಪನೆಯನ್ನು. ನಾಶ ಮಾಡುವುದೇ ಸರಿಯಾದ ಮಾರ್ಗ ಎಂದು ಕಂಡುಕೊಂಡರು. 


೪೨ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಅ೦ತರ್‌-ಜಾತಿ ವಿವಾಹಗಳಿಗೆ ಪ್ರೋತ್ಸಾಹಿಸಿದರು. ಜಾತಿಯ ಎರುದ್ಧ ಪ್ರತಿಭಟಿಸಿ, 
ಸಾವಿರಾರು ಉಪನ್ಯಾಸ ಮಾಡಿದರು ವ ಉನ್ನತಿಯ ಮೂಲಕ ಸಮುದಾಯದ 
ಉನ್ನತಿ” ಸಾಧ್ಯ ವೆಂದು ಅರಿತು ಪ್ರತಿಯೊಬ್ಬರು 'ಬುದ್ಧತ್ತ ಪ್ರಾಪ್ತಿ ಮಾಡಿಕೊಳ್ಳುವ 
ಮುಕತೆಯನ್ನು ಬೆಳೆಸಿಕೊಳ್ಳಬೇಕು. ಆಗ ಪ್ರಜ್ಞೆಗೆ ಯಾವಾಗಲೂ ಜಯವಾಗುತ್ತದೆಂಬ 
ವಿಶ್ವಾಸವನ್ನು ಹೀಸ ದಲಿತರ ಸ ಸಾಂಸ್ಕೃತಿಕ ವಿಮೋಚನೆಯನು ಬೌದ್ಧಧರ್ಮದ 
ಮೂಲಕ ಸಾಧಿಸಲು ಅಂಬೇಡ್ಕರ್‌ ಅವರು ತೀರ್ಮಾನಿಸಿದರು. ನಾಗಪುರದಲ್ಲಿ 
ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧಧರ್ಮಕ್ಕೆ ಮತಾಂತರವಾದ 
ಸಂದರ್ಭ" ಐತಿಹಾಸಿಕ ದಾಖಲೆಯಾಗಿ ಉಳಿಯುವಂಡಡದ್ದಾಗಿದೆ. 


ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಪ್ರಸಾರ 


ಡಾ. ಅಂಬೇಡ್ಕರ ಅವರು ಬೌದ್ಧ ಧರ್ಮಕ್ಕೆ ಮತಾ೦ತರಗೊಳ್ಳುವ ಪೂರ್ವದಲ್ಲಿಯೇ 
ಕರ್ನಾಟಕದಲ್ಲಿ ಬೌದ್ಧಧರ್ಮದ ಚಟುವಟಿಕೆಗಳನ್ನು ದಲಿತ ಸಮುದಾಯಕ್ಕೆ 
ಸೇರಿದ ತಮಿಳು ಭಾಷಿಕರು ಆರಂಭಿಸಿದ್ದರು. ಪಂಡಿತ, ಎಯೋಧಿಯಿಂ 
ಬೌದ್ಧ ಚಿಂತಕರ ವಿಚಾರಗಳಿಂದ ಪ್ರಭಾವಿತರಾಗಿ ಬೌದ್ಧರಾದ ಅದೆಷ್ಟೋ ಜನ 
ಇಲ್ಲಿ ವಾಸಿಸುತ್ತಿದ್ದರು. ದಕ್ಷಿಣ ಭಾರತದಲ್ಲಿ ಯಾವಾಗಲೂ ಹಿಂದೂ ಧರ್ಮಕ್ಕೆ 
ವಿಭಿನ್ನವಾದ ಸಂಸ್ಕೃತಿಯೊಂದು ಮುಖಾ-ಮುಖಿಯಾಗಿರುವ ಸಂಗತಿ ಜು 
ದಾಖಲೆಗಳಲ್ಲಿ ಕಂಡು ಬರುತ್ತಿದೆ. ದ್ರಾವಿಡ ಸಂಸ್ಕೃತಿ ಕರ್ನಾಟಕ, ಆಂಧ್ರ, 
ತಮಿಳುನಾಡು, ಕೇರಳ, ಮಹಾರಾಷ್ಟಗಳಲ್ಲಿ ಹೆಚ್ಚು ಪ್ರಚಲಿತವಿದೆ. ಹೀಗಾಗಿ 
ಹಿಂದೂ ಧರ್ಮದ ನೇತಾರರಿಗೆ ಪರ್ಯಾಯ ನೇತಾರರು ದ್ರಾವಿಡ ಸಂಸ್ಕೃತಿಯಿಂದ 
ಉದಯಿಸಿದರು; ಅಲ್ಲದೇ ರಾಜಕೀಯವಾಗಿ ಪ್ರಭಾವಿತರಾದರು ಅಂಬೇಡ್ಕರ್‌ 
ಅವರು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಭೇಟಿ ನೀಡಿದ 
ನಂತರ ರಾಜಕೀಯ ಶಕ್ತಿ ಇನ್ನೂ ಹೆಚ್ಚಾಗಿ ಬೆಳೆದು ಬಂದಿದ್ದು ಕಂಡು ಬರುತ್ತದೆ. 
ಈ ಭಾಗದ ದಲಿತರ ಮೇಲೆ ಜ್ಯೋತಿಬಾ ಫುಲೆ, ಕಬೀರ ಮತ್ತು ಬುದ್ಧನ 
ಪ್ರಭಾವ ಹೆಚ್ಚಾಗಿದ್ದು ಅದೇ ರೀತಿ ನಡೆದುಕೊಳ್ಳುತ್ತಿದ್ದರು. 


ತಿರುವಾಂಕೂರು ಮತ್ತು ಸಂಡೂರ ಸಂಸ್ಥಾನಗಳಲ್ಲಿ ದೇವಾಲಯ ಪ್ರವೇಶ 
ಶಾಸನಗಳು ಜಾರಿಯಾದವು. ಅನೇಕ ಬ್ರಾಹ್ಮಣೇತರ ಸಂಘ ಸಂಸ್ಥೆಗಳು 
ಉದಯಗೊಂಡವು, ಬ್ರಾಹ್ಮಣ್ಯೇತರ ಸಮ್ಮೇಳನಗಳೂ ನಡೆದವು. ಶ್ರೀ ಶಾಹೂ 
ಮಹಾರಾಜರೂ ಕೂಡ ಭಾಗವಹಿಸಿದ್ದ ಅನೇಕ ದಾಖಲೆಗಳನ್ನು ಪ್ರಬಂಧದಲ್ಲಿ 
ಉಲ್ಲೇಖಿಸಲಾಗಿದೆ ಹಾಗೂ ಥಿಯೋಸೋಫಿಕಲ್‌ ಸೊಸೈಟಿಯ ಜಿತಾ 
ದಲಿತರ ಉದ್ದಾರಕ್ಕಾಗಿ ಶ್ರಮಿಸಿದ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ. 
ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳು ತಲೆಯೆತ್ತಿ ಬೌದ್ಧ ಸಂಸ್ಕೃತಿ 
ಹೆಚ್ಚಾಗಿ ಬೆಳೆಯಲು ಶ್ರಮಿಸಿದ ಅನೇಕರು ಈ "ಭಾಗದಲ್ಲಿ ಸ್ಮರಣೇಯರಾಗಿದ್ದಾರೆ 
ಜರ್ಕ್‌ ರಾಘವರ್‌, "ಎಂ.ವೈ. ಮುರುಗೇಶ, ಐ. ಲೋಗನಾಥನ್‌, a. 


ಸಂಕ್ರಮಣ ೪೨೮ / ಜುಲೈ -ಆಗಸ್‌ ನ್‌ ೨೦೧೬ ೪೩ 


ಗುರುಸಾಮಿ. ಎ.ಪಿ. ಪೆರಿಯಸ್ವಾಮಿ ಪುಲವರ್‌. ಐ. ಎನ್‌. ಐಯಾಕನ್ನು, 
ಶೀಮತಿ. ಅಮ್ಮಾಯಮ್ಮಾಳ ಐರಿಸ್‌ ಭಿಕ್ಕು ವಿಸುತ್ತ. ಸಿಲೋನಿನ ಭಿಕ್ಕು, ಎನ್‌. 
ಸರಮಶಾಂತಿ ಮೆಹಾಥೇರೋ ದಲಾಯಿಲಾಮಾ, ವಿಮಲವಂತ ಮಹಾಥೇರೋ, 
ಆಚಾರ್ಯ ಬುದ್ಧ ರಖ್ದಿಥರು, ಅನಾಗರಿಕ ಧರ್ಮಪಾಲರು, ಮುಂತಾದವರಿಂದ 
ಬೌದ್ಧ ಧರ್ಮದ ಪ್ರಚಾರಕಾರ್ಯ ಪ್ರಾರಂಭಗೊಂಡಿತು. ಸ್ವಾತಂತ್ರ್ಯದ ನಂತರ 
ಬಿ. ಬಸವಲಿಂಗಪ್ಪ, ಮಲ್ಲಿಕಾರ್ಜುನ ಖರ್ಗೆಯವರೂ ಈ ಧರ್ಮದ 
ಅಭಿವೃದ್ಧಿಗಾಗಿ ಶ್ರಮಿಸಿದರು. ಅನೇಕ ದೇಶಗಳ ಬೌದ್ಧ ಭಿಕ್ಕುಗಳು ಬೆ೦ಗಳೂರಲ್ಲಿ 
ಬೌದ ವಾತಾವರಣ ಮೂಡಿಸಿದ ಸಂಗತಿಗಳನ್ನು ಸಂಶೋಧನಾಕಾರರು 
ಸಮಗ್ರವಾಗಿ ದಾಖಲಿಸಿದ್ದಾರೆ. ಬೆ೦ಗಳೂರಿನ ಮಹಾಬೋಧಿ ಸೊಸೈಟಿ, 
ರೇಕುಳಗಿಯ ಅನಾಥ ಪಿ೦ಡಕ ಬೌದ್ಧ ವಿಹಾರ, ಬಿಚ್ಚರಗಿಯ ರಮಾಯಿಸ್ನ್ಮತಿ 
ಬೌದ್ಧ ವಿಹಾರ, ಯಕ್ಷಂಬಾದ ಮಹಾ ಬೋಧಿಸಂಘ ಮುಂತಾದ ಸಂಸ್ಥೆಗಳ 
ಮೂಲಕ ಕರ್ನಾಟಕದಲ್ಲಿ ಬೌದ್ಧ ಪ್ರಚಾರ ಕಾರ್ಯ ವ್ಯವಸ್ಥಿತವಾಗಿ 
ಜರುಗುತ್ತಿರುವುದರ ಅನೇಕ ಸಂದರ್ಭಗಳನ್ನು ಡಾ. ವರ್ಧನ್‌ ಅಧ್ಯಯನಗಳನ್ನು 
ದಾಖಲಿಸುತ್ತಾರೆ. 


ಕರ್ನಾಟಕದಲ್ಲಿ ಮತಾಂತರ ಚಳುವಳಿ ಮತ್ತು ದಲಿತರು 


ಪುರೋಹಿತಶಾಹಿ ದೌರ್ಜನ್ಯಕ್ಕೊಳಗಾದ ಅನೇಕರು ತಮ್ಮ ಮೂಲ ಧರ್ಮದಿಂದ 
ಮತ್ತೊಂದು ಧರ್ಮಕ್ಕೆ ಮತಾಂತರವಾದ ಅನೇಕ ಸಂದರ್ಭಗಳು ನಮ್ಮ ಕಣ್ಣ 
ಮುಂದೆ ಕ೦ಡು ಬರುತ್ತವೆ. ಈ ಅಧ್ಯಾಯದಲ್ಲಿ ಮತಾ೦ತರ ಚಳುವಳಿಯ 
ಕುರಿತು ಎರಡು ಭಾಗಗಳಲ್ಲಿ ವಿಶ್ಲೇಷಿಸಲಾಗಿದೆ : ಒಂದು, ಅಂಬೇಡ್ಕರ್‌ರವರ 
ಮತಾಂತರ ಚಳುವಳಿ ಮತ್ತು ಕರ್ನಾಟಕ ದಲಿತರು; ಇನ್ನೊಂದು, ಕರ್ನಾಟಕದ 
ದಲಿತ ಚಳುವಳಿ ಮತ್ತು ಬೌದ್ಧ ಧರ್ಮ. ಈ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ 
ನಡೆದ ಅನೇಕ ಮತಾಂತರಗಳ ಘಟನೆಗಳನ್ನು ಲೇಖಕರು ಎಳೆಯಾಗಿ 
ದಾಖಲಿಸುತ್ತ ಹೋಗುತ್ತಾರೆ. ೧೨ನೇ ಶತಮಾನದಲ್ಲಿ ನಡೆದ ಮತಾಂತರ 
ಚಳುವಳಿಯಿಂದ ಇತ್ತೀಚಿನ ಅನೇಕ ಮತಾಂತರ ಚಳುವಳಿವರೆಗಿನ ಅನೇಕ 
ಉದಾಹರಣೆಗಳು ವಾಸ್ತವತೆಯನ್ನು ತೆರೆದಿಡುತ್ತವೆ. 


ಡಾ. ಅಂಬೇಡ್ಕರ್‌ರವರು ಐದು ಲಕ್ಷ ಅನುಯಾಯಿಗಳೊಂದಿಗೆ ಬೌ 

ಧರ್ಮಕ್ಕೆ ಮತಾಂತರ ಹೊಂದಿದ್ದು ೨೦ನೇ ಶತಮಾನ ಅತ್ಯಂತ ಮಹತ್ವದ 
ಮತ್ತು ಬೃಹತ್‌ ಮತಾಂತರದ ಆ೦ದೋಲನವಾಗಿದೆ. ಇದನ್ನು ಭಾರತದಲ್ಲಿ 
ಬೌದ್ಧಧರ್ಮದ ಪುನರುಜ್ಜೀವನ ಆರ೦ಭದ ಗಳಿಗೆಯಂತಲೂ ಕರೆಯಲಾಗಿದೆ. 
ಇದರಿಂದ ಬೌದ್ಧರ ಜನಸಂಖ್ಯೆಯೂ ಹೆಚ್ಚಾದ ಅಂಕಿಸಂಖ್ಯೆಗಳನ್ನು 
ಸಂಶೋಧನೆಯಲ್ಲಿ ಉಲ್ಲೇಖಿಸಿದ್ದಾರೆ. ಅಂಬೇಡ್ಕರ್‌ರವರು ಬೌದ್ಧ ಧರ್ಮ 

ಮತಾಂತರ ಹೊಂದಿದ ನಂತರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮತಾಂತರ 


೪೪ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಪ್ರಕ್ರಿಯೆಗಳು ನಡೆದವು. ಇದರಿಂದಾದ ಅನೇಕ ಪಕ್ಷುಬ್ಬ ಸನ್ನಿವೇಶಗಳನ್ನು 
ದಾಖಲಾಗಿವೆ. ಪ್ರೊ. ಬಿ.. ಕೃಷ್ಣಪ್ಪ, ಬಿ. ಬಸವಲಿಂಗಪ್ಪನವರು. ಕೈಗೊಂಡ 
ಆಂದೋಲನಗಳು ಪರಿಣಾಮಕಾರಿಯಾಗಿವೆ. ಬುದ್ಧ ಭಾರತ TRESS 
ಸಂಕಲ್ಪ, ದಲಿತ ಸ್ತಾನ ಬೇಡಿಕೆಯಿಂದ ಪ್ರಬುದ್ಧ ಭಾರತ ಪ್ರತಿಪಾದನೆಯವರೆಗೆ 
ಎನ್ನುವ ಚಿಂತನೆಗಳು ಚಿ೦ತನಾರ್ಹವಾಗಿವೆ. ಲೇಖಕರು ತಮ ವೈಯಕ್ತಿಕ 
೬ 

ಚಿಂತನೆಗಳನ್ನು ಕೂಡಾ ಇಲ್ಲಿ ಒರೆಗಲ್ಲಿಗೆ ಹಚ್ಚಿದ್ದಾರೆ. ಪ್ರತ್ಯೇಕ ಸಟ 
ಕ್ಷೇತ್ರ, ಪರಿಶಿಷ್ಟ. ಜಾತಿಯ ವಿಶ್ವವಿದ್ಯಾಲಯ, ರಾಜಕೀಯ ಸಂಘಟನೆ ಮುಂತಾದ 
ನಿಚಾರಗಳು ದಲಿತರ ಭವಿಷ್ಯಕ್ಕೆ ಡೆ ದೀಪವಾಗುವಂತಿವೆ. 


ಬೌದ್ಧ ಮಾದರಿಗಳು ಮತ್ತು ಬೌದ್ಧರ ಸಂಖ್ಯಾ ಸ್ಥಿತಿಗತಿಯ ವಿಶ್ಲೇಷಣೆ 


ಡಾ. ಅಂಬೇಡ್ಕರರ ಸಾಕ ಜು ್‌ ಬೌದ್ಧರ ಸಂಖ್ಯೆ 
ನಯವಾಗಿ ಬೆಳೆದ ಸ್ಥಿತಿಯನ್ನು ಈ ಐದನೆಯ ಅಧ್ಯಾಯದಲ್ಲಿ ವಿಶ್ವೇ ಸಲಾಗಿದೆ 
ಕರ್ನಾಟಕದ ಅನೇಕ ಕಡೆ ಬೌದ್ಧಗಣತಿ ಕುರಿತು ಸಿತು ನಡೆದಿವೆ. 
ಬೀದರ್‌, ಗುಲ್ಬರ್ಗಾ, ಬೆ೦ಗಳೂರು, ಹುಬ್ಬಳ್ಳಿಯಲ್ಲಿ ಅನೇಕ ರ್ಯಾಲಿಗಳು 
ನಡೆದಿವೆ. ಬೌಧ ಗಣತಿಗಾಗಿ ಶಿವರಾಂ ಮೇಘಾ, ಬುದ್ಧ ಘೋಷ್‌, ದೇವೇಂದ್ರ 
ಹೆಗಡೆ, ವಿಠಲ ದೊಡ್ಡಮನಿ ಮುಂತಾದವರು ಜನಗಣತಿ ಆಂದೋಲನದ 
ಮೂಲಕ ಜಾಗೃತಿ ಮೂಡಿಸುತ್ತಿರುವುದು ಹೊಸ ಬೆಳವಣಿಗೆಯಾಗಿದೆ. ಪರಿಶಿಷ್ಟರ 
ಗುಣಲಕ್ಷಣಗಳನ್ನು ದಾಖಲಿಸಲಾಗಿದೆ. ಭಾರತದಲ್ಲಿ ಬೌದ್ದರ ಜನಸಂಖ್ಯಾ 
ಸ್ಥಿತಿಗತಿಯ ಕೋಷ್ಠಕವನ್ನು ನೀಡಲಾಗಿದೆ. ದಲಿತರು ಬೌದ್ಧ ಧರ್ಮಕ್ಕೆ 
ಮತಾಂತರ ಹೊಂದಿದ ನಂತರ ಅವರಲ್ಲಿ ವೈಯಕ್ತಿಕ ಮತ್ತು "ಸಾಮೂಹಿಕ 
ನೆಲೆಯ” ಬದಲಾವಣೆಗಳನ್ನು ಅಧ್ಯಯನಕಾರರು ಸಮೀಕ್ಷೆಯ ಮೂಲಕ 
ಮಾಹಿತಿ ಪಡೆದು ಈ ಅಧ್ಯಾಯದಲ್ಲಿ ದಾಖಲಿಸಿದ್ದಾರೆ. 


ಕರ್ನಾಟಕ ಪ್ರಮುಖ ಬೌದ್ಧ ವಿಹಾರಗಳು ಮತ್ತು ಆಚರಣೆಗಳು 


ಕರ್ನಾಟಕದಲ್ಲಿ ಅಶೋಕನ ಪೂರ್ವಕಾಲದಲ್ಲಿಯೇ ಬೌದ್ಧವಿಹಾರಗಳು ಪ್ರಚಲಿತವಿವೆ. 
ಚರಿತ್ರೆಕಾರರು ದಾಖಲಿಸಿದ್ದಾರೆ. ದಕ್ಷಿಣಾಪಥದ ನಾಗಾರ್ಜುನಕೊಂಡ, ಗುಲ್ಬರ್ಗಾದ 
ಸನ್ನತಿ, ಪ್ರಾಚೀನ ವಿಹಾರಗಳಾಗಿವೆ. ಭಾರತದಲ್ಲಿ ೧೯೦೨ರಲ್ಲಿ ಸ್ಥಾಪಿಸಿದ 
ಕುಸೀನಗರ ವಿಹಾರವು ಪ್ರಥಮ ವಿಹಾರವಾಗಿವೆ. " ಪಂಡಿತ ಐಯೋಧಿದಾಸರ 

ವಿಹಾರ (೧೯೦೦-೧೯೦೨) ಕಲ್ಕತ್ತಾದ ಧರ್ಮಾಂಕ ವಿಹಾರ (೧೯೦೩) 
ಧರ್ಮರಾಜಿಕರ ವಿಹಾರ (೧೯: ೨೧) ಸಾರಾನಾಥದಲ್ಲಿ ಮೂಲ ಗಂಧಕುಟಿ 
ವಿಹಾರ (೧೯೩೧) ಮುಂಬೈ ನಲ್ಲಿ ಆನಂದ ವಿಹಾರ (೧೯೩೭), ದೆಹಲಿಯಲ್ಲಿ 
ಬಹುಜನ ಬೌದ್ಧ ಸಂಘದ ಭಾ (೧೯೦೭) ಚಾಂಪಿಯನ್‌ರೀಪ್‌ ಬೌದ್ದ 
ವಿಹಾರ (೧೯೧೫) ಬೆಂಗಳೂರ ಪ್ರೇಜರ್‌ ಟೌನ್‌ ಬೌದ್ಧ ವಿಹಾರ (೧೯೧೫) 
ಹುಬ್ಬಳ್ಳಿ ಬೌದ್ದ ವಿಹಾರ (೧೯೨೪) ಬೆಂಗಳೂರಲ್ಲಿ ಮಹಾಬೋಧಿ ಸೊಸೈಟಿ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೪೫ 


(೧೯೫೬) ಮೋರ್ಯಂಡಿ ಜೇತವನ ಬೌದ್ಧ ವಿಹಾರ, ರೇಕುಳಗಿಯ ಅನಾಥ 
ಹಿಂಡಿಕ ವಿಹಾರ. ವಿಜಯಪುರದ ಸಾರಿಪುತ್ತ ವಿಹಾರ, ನೇರಲಿಯ ಸುಬೋಧಿ 
ಬುದ್ಧ ವಿಹಾರ, ಅಖಿಲ ಭಾರತ ಮಟ್ಟದಲ್ಲಿ ೧೯೫೬ರಲ್ಲಿ ಅಂಬೇಡ್ಕರ್‌ ಬೌದ್ದ 
ಧರ್ಮದ ದೀಕ್ಷೆ ಪಡೆದ ನಂತರ ಬೌದ್ಧರ ಸಂಖ್ಯೆ ಬೆಳೆದಂತೆ ವಿಹಾರಗಳೂ 
ಸಾವಿರಾರು ಸಂಖ್ಯೆಯಲ್ಲಿ ಬೆಳೆದಿವೆ. ಅತ್ಯಂತ ಹೆಚ್ಚು ವಿಹಾರಗಳು ನಾಗಪುರದಲ್ಲಿವೆ. 
ಇತ್ತೀಚೆಗೆ ಭಾರತದಾದ್ಯಂತ ಎಲ್ಲೆಲ್ಲಿ ದಲಿತರು, ಅಂಬೇಡ್ಕರ್‌ ಅನುಯಾಯಿಗಳು ' 
ಜಾಗೃತರಾಗಿದ್ದಾರೋ, ಶಿಕ್ಷಣ ಮಟ್ಟ ಹೆಚ್ಚಿದೆಯೋ ಅಂಥ ಪ್ರದೇಶದ ಗ್ರಾಮ, ' 
ಪಟ್ಟಣ, ನಗರಗಳಲ್ಲಿ ಬೌದ್ಧ ವಿಹಾರಗಳ ನಿರ್ಮಾಣಕಾರ್ಯ ಭರದಿಂದ 
ನಡೆದಿರುವುದನ್ನು ಪಬಂಧಕಾರರು ಚರ್ಚಿಸಿದ್ದಾರೆ. | 


ಮಹಾವರಿ ನಿಬ್ಬಾಣ, ಧರ್ಮಚಕ್ರ ಪ್ರವರ್ತನ ದಿನಾಚರಣೆ, ಬೌದ್ಧ ಪೌರ್ಣಿಮೆ, ' 
ದೀಕ್ಷಾ ಕಾರ್ಯಕ್ರಮಗಳು, ಧಮ್ಮಪದ ಉತ್ಸವ, ಸಮಣೇರ ದೀಕ್ಷಾ ಕಾರ್ಯಕ್ರಮ, ' 
ಗ್ರಾಮ ಬೌದ್ಧಧಮ್ಮ ಮುಂತಾದ ಬೌದ್ಧ ಆಚರಣೆಗಳನ್ನು ಈ ಅಧ್ಯಾಯದ ' 
ಎರಡನೇ ಭಾಗದಲ್ಲಿ ಉದಾಹರಣೆ ಸಹಿತ ವಿವರಿಸಿದ್ದಾರೆ. 


ಬೌದ್ಧ ಪಂಥೀಯ ಶಿಕ್ಷಣ ಕ್ರಮ, ಸಂಘ ಸಂಸ್ಥೆಗಳು ಮತ್ತು ವಕ್ತಾರರು... 
ಅಧ್ಯಾಯ ಏಳರಲ್ಲಿ ಜಾನ್‌ಡ್ಕೂಯಿ ಹಾಗೂ ಅಂಬೇಡ್ಕರ್‌ ಶೈಕ್ಷಣಿಕ ಪರಿಕಲ್ಪನೆಗಳು ' 
ಮತ್ತು ಸಂಘಟನೆಗಳು, ಸಂಸ್ಥೆಗಳು, ವಕ್ತಾರರು, ಬೌದ್ಧಧರ್ಮದ ಪುನರುಜ್ಜೀವನಕ್ಕೆ ' 
ಅವರು ಸಲ್ಲಿಸಿದ ಕೊಡುಗೆಗಳನ್ನು ದಾಖಲಿಸಿದ್ದಾರೆ. ಕರ್ನಾಟಕದ ಬುದ್ಧಧಮ್ಮ 
ಸಮಿತಿಯ ಮೂಲಕ ಬಿ. ಬಸವಲಿಂಗಪ್ಪನವರ ಸೇವೆ ಅಪಾರವಾಗಿದೆ. ' 
ಸಿದ್ಧಾರ್ಥ ಬುದ್ಧ ವಿಹಾರ ಟ್ರಸ್ಟ್‌ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು ' 
ಅಂತರ್‌ €ಯ ದಾಖಲೆ ನಿರ್ಮಿಸಿದ್ದಾರೆ. ಬುದ್ಧಘೋಷ್‌ ದೇವೇಂದ್ರ ' 
ಹೆಗ್ಗಡೆಯವರು ದಲಿತ ಸಂಘರ್ಷ ಸಮಿತಿಯಲ್ಲಿ ಸಕ್ತಿಯರಾಗಿದ್ದಾರೆ. ಬುದ್ಧ | 
ಬರಲಿ, ನಮ್ಮ ಮನೆ ಮನೆಗೆ ಧರ್ಮ ಸಂವಾದ ಕಾರ್ಯಕ್ರಮಗಳ ಮೂಲಕ ' 
ಸಂಶೋಧನಕಾರರು ವಿನೂತನ ಪ್ರಯೋಗ ಮಾಡಿದ್ದಾರೆ. ಅಂಬೇಡ್ಕರ 
ಧಮ್ಮಚಕ್ರ ಸಮಿತಿ ಗುಲ್ಬರ್ಗಾ, ಬುದ್ಧಧಮ್ಮ ಸಮಿತಿ ಯಕ್ಸಂಬಾ, ಶಿಕ್ಷಣ : 
ಸಂಗ್ರಾಮ, ಪ್ರಕಾಶನ ಧಾರವಾಡ, ಬುದ್ಧಧಮ್ಮ ಟ್ರಸ್ಟ್‌ ಶಿಕಾರಿಪುರ, | 
ಪ್ರತಿಷ್ಠಾನ ಬೆಂಗಳೂರು, ಮುಂತಾದ ಸಂಸ್ಥೆಗಳು ಬೌದ್ಧಧಮ್ಮ ಪ್ರಜಾರ 
ಕಾರ್ಯದಲ್ಲಿ ಕ್ರಿಯಾಶೀಲವಾಗಿರುವ ಅನೇಕ ಅಂಶಗಳನ್ನು ' ಪ್ರಬಂಧಕಾರರು ' 
ಅರ್ಥಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. | 


ಸಮಾರೋಪ ಹಾಗೂ ಮುನ್ನೋಟಗಳಲ್ಲಿ ಪ್ರಚಲಿತ ಸಾಮಾಜಿಕ ವೃವಸ್ಥಯ 
ಸ್ಥತಂತರಗಳನ್ನು ವಿಮರ್ಶಿಸಿದ್ದಾರೆ. ಬಸವಣ್ಣನವರ ನಾಯಕತ್ನದಲ್ಲಿ ನಡೆದ : 
ೇೀರಾಟದ ಸಂದರ್ಭಗಳನ್ನು ಉಲ್ಲೇಖಿಸುತ್ತ ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು 


೪೬ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ' 


ಖಂಡಿಸಿದ್ದಾರೆ. ಬುದ್ದ, ಬಸವಣ್ಣ ಅಂಬೇಡ್ಕರ್‌ ಅವರ ಸಮನ್ವಯ ಚಿಂತನೆಗಳು 
ಇಂದಿನ ಪ್ರಕ್ಷುಬ್ದ ಸ್ಥಿತಿಗೆ ಪ್ರೇರಣೆಯಾಗಬಲ್ಲವು. ಈ ನಿಟ್ಟಿನಲ್ಲಿ ಮಠಗಳು 
ನಿರ್ಧಿಷ್ಟ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಾನವೀಯ “ಸೇವೆ ಸಲ್ಲಿಸಲು 
ಪ್ರಬಂಧಕಾರರು ಅನೇಕ ಉದಾಹರಣೆಗಳನ್ನು ಪಟ್ಟಿ ಮಾಡಿದ್ದಾರೆ. ದಲಿತರ 
ಸಮಗ್ರ ಅಭಿವೃದ್ಧಿ, ಸಾಂಸ್ಕೃತಿಕ ಸ ಸವಾಲುಗಳು ಮತ್ತು “ವರ ಮಾನವ ಹಕ್ಕುಗಳ 
ಪ್ರಶೆ ಗಳನ್ನು ಸ್‌ ಉಲ್ಲೇಖಿಸಿದ್ದಾರೆ. ಕೊನೆಯೆಲ್ಲಿ ಹತ್ತು ಅನುಬಂಧಗಳನ್ನು 


ಕೊಟ್ಟಿದ್ದು "ಅವೆಲ್ಲವೂ ಮತ್ತೊಂದು ಸಂಶೋಧನೆಗೆ ಆಕರ. ಸಾಹಿತ್ಯಗಳಾಗಿವೆ. 


ಜ್‌ 


ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ದಾಖಲಾರ್ಹವಾದ ಸಂಶೋಧನಾ 
ಮಹಾಪ್ರಬಂಧ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಓರ್ವ ಅಧಿಕಾರಿಗಳಾಗಿ 
ತಮ್ಮ ಎಡೆಬಿಡದೆ ಒತ್ತಡಗಳ ಮಧ್ಯೆಯೂ ಮಾನವ ಜನಾಂಗದ ಅಭ್ಯುದಯಕ್ಕಾಗಿ 
ಬುದ್ಧ. ಬಸವ, ಅಂಬೇಡ್ಕರ್‌ ಚಿ೦ತನೆಗಳ ಮೂಸೆಯಲ್ಲಿ ಸಲಹಿ: ಮಹತ್ವದ 
ವಿಷಯವನ್ನು ಕನ್ನಡ "ಸಾಹಿತ್ಯದಲ್ಲಿ ಚರಿತ್ರೆಯ ವಿಷಯವಾಗಿ ಅವರು 
ದಾಖಲಿಸಿದ್ದು ಇತಿಹಾಸವೇ ಸರಿ! ಈ ಅಧ್ಯಯನ ಅತ್ಯಂತ ಅಚ್ಚುಕಟ್ಟುತನದಿಂದ 
ಕೂಡಿದ್ದು ಪ್ರತಿ ಅಧ್ಯಾಯದ ನಂತರ ನೀಡಿದ ಅಡಿಟಿಪ್ಪಣಿಗಳು ಭಾವಚಿತ್ರಗಳು 
ಇಡೀ ಅಧ್ಯಯನದ ಸಾರವನ್ನು ಪ್ರತಿನಿಧಿಸುತ್ತವೆ. ಎಲ್ಲವೂ ಡಿಜಿಟಲ್‌ 
ಮುದ್ರಣದಲ್ಲಿ ಕಣ್ಮನ ಸೆಳೆಯುತ್ತವೆ. ಅರ್ಥಪೂರ್ಣವಾದ ಉಪಾಸಕರ ಮಾಹಿತಿ, 
ನಮೂನೆಗಳು, ಪ್ರಶ್ನೆಗಳು, ಗೊತ್ತುವಳಿಗಳು ಸಂದರ್ಶಿಸಿದ ಕ್ಷೇತ್ರಗಳು, ಸರ್ಕಾರದ 
ನಿರ್ದೇಶನಗಳು, ಜನಸಂಖ್ಯೆಯ ಸ್ಥಿತಿಗಳು, ಆಕರ ಕೃತಿಗಳು ಮುಂದಿನ 
ಅಧ್ಯಯನಕಾರರಿಗೆ ಪ್ರೇರಣೆ ನೀಡಬಲ್ಲವುಗಳಾಗಿವೆ. ಮುಖಪುಟ ಬುದ್ಧನ 
ಧ್ಯಾನ ಮತ್ತು ಅಂಬೇಡ್ಕರ ಅವರ ಧಮ್ಮಯಾತ್ರೆ ಆಕರ್ಷಕ. 


ಸಂಕ್ರಮಣ ಸಾಹಿತ್ಯ : ಆರು ಕೃತಿಗಳ ಒಂದು ಸೆಟ್‌ 
ರೂ. ೪೦೦ 
9 ಬಾನುಲಿ 9 ಮಧ್ಯಬಿಂದು ಈ ಗಾಂಧೀಸ್ಮರಣೆ 


* ಅಂಚಿಲ್ಲದ ಆಕಾಶ 9 “ಚಂಪಾ'ದಕೀಯ 


೪ ಅನಾರೋಗ್ಯವೇ ಭಾಗ್ಯ... ಇತ್ಯಾದಿ 


i 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೪೭ 


| ಅನುವಾದ | 


ಮಾರ್ಪಾಡು 


೪೮ 


* ಕುಮಾರ್‌ ಅನುಪಮ್‌ 


ನಿನ್ನನ್ನು ಸ್ಪರ್ಶಿಸುವಾಗ 

ನನ್ನ ಜ್ವಲಿಸುತ್ತಿರುವ ಭಾವೋದ್ರೇಕಗಳನ್ನು 
ಉದಾತ್ರ ಭಯವೊಂದು ವ್ಯಾಪಿಸಿ 

ಕೈಕಾಲು ಶಕ್ತಿಗು೦ದುತ್ತವೆ 

ಏಕೆಂದರೆ 

ನೀನು ಒಂದು ಶಿಶುವಿನ ಆಟಿಕೆ 
ಸುತ್ತಿಕೊಂಡು ಬೆಳೆಯುವ ಕುಂಬಳ ಬಳ್ಳಿಯಂತೆ 
ನಿನ್ನ ಸರ್ಶ ನನ್ನ ಆತ್ಮವನ್ನು ಸುತ್ತಿ ಆವರಿಸುತ್ತದೆ 
ಬಿಗಿ ಸಡಿಲಿಸದ ಬಳ್ಳಿಯಪುಗೆಯು 

ನನ್ನ ಚೈತನ್ಯವನ್ನು ತಂಪಾಗಿಸುತ್ತದೆ 

ಅಲ್ಲಿ ನಾನು ಇರುತ್ತೇನೆ, ಸುರಕ್ಷಿತವಾಗಿ 

ನಿನ್ನ ಕಣ್ಣುಗಳಲ್ಲಿ ಕಾಣುವ ಅಪಾರತೆಯನ್ನು 

ನಾ ಆರಾಧಿಸುತ್ತ ನೋಡುತ್ತೇನೆ ಉಸಿರಾಡುವುದು ಮರೆತು 
ಅದು ಅಷ್ಟು. ಅಷ್ಟು. ಪ್ರಶಾಂತ 

ಅಸೀಮ ಆಳಗಳಲ್ಲಿ. ನಿಮಗ. ಅದು 
ಎಂಥದೆಂದರೆ 

ಕೇವಲ ನನ್ನ ಹೆಜ್ಜೆಯ ಪ್ರತಿಧ್ವನಿಯೇ 

ಅದರ ಶಾಂತತೆಯನ್ನು ಛಿದ್ರಗೊಳಿಸುತ್ತವೆ 

ನಿನ್ನ ಧ್ಯಾನಕ್ಕೆ ಭಂಗ ತರುತ್ತದೆ 


ಹಾಲಿನ ಸುಗಂಧ ಇಡೀ ನಿನ್ನ ಇರವನ್ನು ವ್ಯಾಪಿಸಿದೆ 
ತಾಯಿಯೊಬ್ಬಳ ಆರಾಧನಾ ಭಾವದ ಹೆಮ್ಮೆಯಿಂದ 
ಈ ನನ್ನ ನಿನ್ನವನಾಗಿಸಿಕೊಂಡಾಗ 

ನನ್ನ ಪ್ರೇಮವು ಮಾರ್ಪಾಡುಗೊಂಡು 

ನಿನ್ನ ಸುಂದರಾಕಾರ ತಳೆಯುತ್ತದೆ 

ನಿನ್ನಂತೆಯೇ ನನ್ನನ್ನೂ ತಾಯಿಯಾಗಿಸುತ್ತದೆ 


ಮೂಲ ಹಿಂದಿಯಿಂದ ಇಂಗ್ಲಿಷ್‌ಗೆ : ನಿಶಿ ತಿವಾರಿ 
ಕನ್ನಡಕ್ಕೆ : ಎಲ್‌. ಜಿ. ಮೀರಾ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಶಿಕಣ 
ಲೃ 


ಕೇಂದ್ರದ ಹೊಸ ಶಿಕ್ಷಣ ನೀತಿ ೨೦೧೬ 


* ಬಿ. ಶ್ರೀಪಾದ ಭಟ್‌ 


(ಈ ಕುರಿತ ಸಮಿತಿ ೩೧,ಅಕ್ಟೋಬರ್‌ ೨೦೧೫ರಲ್ಲಿ ರಚನೆಯಾಯಿತು, ೩೦ 
ಎಪ್ರಿಲ್‌ ೨೦೧೬ರಲ್ಲಿ ತನ್ನ ವರದಿ ನೀಡಿತು - ಕೇವಲ ಆರು ತಿಂಗಳಲ್ಲಿ ಹೊಸ 
ಶಿಕ್ಷಣ ನೀತಿ ತಯಾರು) 


ಛೇರ್‌ ಪರ್ಸನ್‌ : ಟಿ.ಎಸ್‌.ಆರ್‌. ಸುಬ್ರಮಣ್ಯನ್‌ (ಮಾಜಿ ಕ್ಯಾಬಿನೆಟ್‌ ಸೆಕ್ರೆಟರಿ) 


ಸದಸ್ಯರು : ಶೈಲಜಾ ಚಂದ್ರ (ಮಾಜಿ ದೆಹಲಿ ಮುಖ್ಯ ಕಾರ್ಯದರ್ಶಿ) 
ಸೇವಾರಾಮ್‌ ಶರ್ಮ (ಮಾಜಿ ದೆಹಲಿ ಗೃಹ ಕಾರ್ಯದರ್ಶಿ) 
ಸುಧೀರ್‌ ಮಂಕಡ್‌ (ಮಾಜಿ ಗುಜರಾತ್‌ ಮುಖ್ಯ ಕಾರ್ಯದರ್ಶಿ) 
ಜೆ.ಎಸ್‌. ರಾಜಪುರೋಹಿತ್‌ (ಮಾಜಿ ಎನ್‌ಸಿಆರ್‌ಟಿಸಿ ನಿರ್ದೇಶಕರು) 


ಮಿತಿಗಳು : 

> ಎಲ್ಲರೂ ಮಾಜಿಗಳು. ಇವರಲ್ಲಿ ಒಬ್ಬರೂ ಶಿಕ್ಷಣ ತಜ್ಞರಿಲ್ಲ. ಇದರಲ್ಲಿ 
ಒಬ್ಬರೂ ಶಿಕ್ಷಣ ಕ್ಷೇತ್ರದ ಇಲಾಜು ಅಧಿಕಾರಿಗಳಿಲ್ಲ. ಯೂನಿವರ್ಸಿಟಿ 

ಪ್ರಾಧ್ಯಾಪಕರಿಲ್ಲ. 

>= ಇಬ್ಬರು ಸದಸ್ಯರು ದೆಹಲಿ ಕೇಂದ್ರಾಡಳಿತದಲ್ಲಿ ಕೆಲಸ ಮಾಡಿದವರು. 

೨ ರಾಜಪುರೋಹಿತ್‌ ಅವರು ಆರೆಸ್ಸಸ್‌ನ ಎಲ್ಲಾ ಚಿಂತನೆಗಳನ್ನು 
ಸಮರ್ಥಿಸುವವರು (ಮು.ಮ.ಜೋಶಿ ಶಿಕ್ಷಣ ಮಂತ್ರಿಯಾಗಿದ್ದಾಗ 
ಪಠ್ಯಪುಸ್ತಕಗಳ ಕೇಸರೀಕರಣವನ್ನು ಕೈಗೊಂಡವರು) 


[ಒಂದು ಹೋಲಿಕೆ 


ಕೊಠಾರಿ ಕಮಿಷನ್‌ : (೨,ಅಕ್ಟೋಬರ್‌ ೧೯೯೪ರಲ್ಲಿ ರಚನೆಯಾಯಿತು, ೨೯ 
ಜೂನ್‌ ೧೯೯೬ರಲ್ಲಿ ವರದಿ - ೨೧ ತಿಂಗಳು ಸುಮಾರು ಎರಡು ವರ್ಷ,: ಸಮಿತಿ: 


ಕೊಥಾರಿ - ಯುಜಿಸಿ ಛೇರ್ಮನ್‌, ೨ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರು, 
೨ ಮಾಜಿ ನಿರ್ದೇಶಕರು. ೨ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆ ಸ್ಥೆಯ' ಪ್ರೊಫೆಸರ್‌ಗಳು, 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೪೯ 


೪ ವಿದೇಶಿ ಶಿಕ್ಷಣ ತಜ್ಞರು ಮತ್ತು ಪ್ರಾಧ್ಯಾಪಕರು, ೨ ಕೇಂದ್ರ ಶಿಕ್ಷಣ ಇಲಾಖೆಯ 
ಸಲಹೆಗಾರರು, ೨ ಯೂನಿವರ್ಸಿಟಿಯ ವಿಭಾಗ ಮುಖ್ಯಸ್ಥರು, ೧ ಉಪಕುಲಪತಿಗಳು)] 


ಪ್ರಾಚೀನ ಭಾರತದ ಗುಣಗಾನದಿಂದ ಪ್ರಾರಂಭಗೊಳ್ಳುವ ಸುಬ್ರಮಣ್ಯನ್‌ 
ಸಮಿತಿಯ ವರದಿಯಲ್ಲಿ ಕ್ರಿಪೂ. ಕಾಲದಿಂದಲೂ ಎಲ್ಲಾ ವೈಜ್ಞಾನಿಕ 
ಸಂಶೋಧನೆಗಳನ್ನು ಇಲ್ಲಿ ಸಾಧಿಸಲಾಗಿತ್ತು ಎಂದು ಹಮ್ಮಿ ಆರೆಸ್ಸಸ್‌ 
ಧ್ವನಿಯಲ್ಲಿ ಬರೆಯಲಾಗಿದೆ. ನಂತರ ಸ್ವಾತಂತ್ರ ಹೋರಾಟದ ಕಾಲದ ಕುರಿತಾಗಿ 
ಬರೆಯುವಾಗ ಎಲ್ಲಿಯೂ ಫುಲೆ ದಂಪತಿಗಳ ಕುರಿತು ಪ್ರಸ್ತಾಪಿಸುವುದಿಲ್ಲ. 


>= ಶಿಕ್ಷಣದ ನಾಲ್ಕು ಮುಖ್ಯ ಉದ್ದೇಶಗಳೆಂದರೆ - ಗುಣಮಟ್ಟ, ಪ್ರಜ್ಞೆ ಜ್ಞಾನ, 
ಕೌಶಲ್ಯ ಎಂದು ಹೇಳುತ್ತಾರೆ. ಆದರೆ ತಮ್ಮ ಪ್ರಸ್ತಾವನೆಯಲ್ಲಿ ಎಲ್ಲಿಯೂ 
ಸರ್ಕಾರವು ಪ್ರಾಥಮಿಕ ಶಿಕ್ಷಣ ವಲಯದಲ್ಲಿ ತನ್ನ ಜವಾಬ್ದಾರಿಯಿಂದ 
ನುಣಿಚಿಕೊಳ್ಳುತ್ತಿರುವುದರ ಕುರಿತಾಗಿ, ಉನ್ನತ ಶಿಕ್ಷಣವು ಸಂಪೂರ್ಣ 
ಖಾಸಗೀಕರಣಗೊಳ್ಳುತ್ತಿರುವುದರ ಕುರಿತಾಗಿ ಕಳವಳವನ್ನಾಗಲಿ, ಎಚ್ಚರಿಕೆಯನ್ನಾಗಲಿ 
ವ್ಯಕ್ತಪಡಿಸುವುದೇ ಇಲ್ಲ. ಇಲ್ಲಿ ಜಿಡಿಪಿಯಲ್ಲಿ ಶೇಕಡಾ ೩%ಕ್ಕಿ೦ತಲೂ ಕಡಿಮೆ 
ಪ್ರಮಾಣದಲ್ಲಿ ಬಜೆಟ್‌ ಅನ್ನು ಮೀಸಲಿಡುವ ಸರ್ಕಾರಗಳ ಹೊಣಗೇಡಿತನವನ್ನು 
ಈ ವರದಿ ಪ್ರಶ್ನಿಸುವುದಿಲ್ಲ. (ಕೊಠಾರಿ ಆಯೋಗವು ಕನಿಷ್ಠ ಶೇಕಡಾ ೬% 
ಪ್ರಮಾಣವನ್ನು ನಿಗದಿಪಡಿಸುತ್ತದೆ). 


> ಜಾಗತೀಕರಣದ ಭಾರತದಲ್ಲಿ ಶಿಕ್ಷಣವು ಒ೦ದು ಸರಕಾಗಿರುವುದರ ಕುರಿತು 
ಯಾವುದೇ ಪ್ರಸ್ತಾಪವನ್ನು ಸಹ ಮಾಡುವುದಿಲ್ಲ. ಇವರು ತಮ್ಮ ಹೊಸ ಶಿಕ್ಷಣ 
ನೀತಿಯಲ್ಲಿ “ಆರ್ಟಿಕಲ್‌ ೨೧ಎ ರ ಅನುಸಾರ ೬-೧೪ ವರ್ಷದ ಮಕ್ಕಳಿಗೆ 
ಶಿಕ್ಷಣವು ಸಂವಿಧಾನ ಬದ್ಧ ಹಕ್ಕು, ಕಲಮು ೪೫ರ ಅನುಸಾರ ೦-೬ ನೇ 
ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ, ಉಚಿತ ಶಿಶು ಪಾಲನೆ ಮತ್ತು ಶಿಕ್ಷಣ” 
ಎನ್ನುವುದನ್ನು ತನ್ನ ವರದಿಯಲ್ಲಿ ಪ್ರಸ್ತಾಪಿಸುವ ಮತ್ತು ಆ ಮೂಲಕ ಸರ್ಕಾರಕ್ಕೆ 
ಅದರ ಜವಬ್ದಾರಿಯನ್ನು ನೆನಪಿಸುವ ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ. 
ಅಲ್ಲದೆ ೨೦೦೨ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದ ೮೬ನೇ ತಿದ್ದುಪಡಿಯ ಈ ಹಕ್ಕಿನ 
ಅನುಷ್ಠಾನದ ಜವಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಲಾಗಿದೆ. ಇದನ್ನು 
ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ತಕ್ಕಂತೆ ಅನುಷ್ಠಾನಗೊಳಿಸಲು 


ಅನುವು ಮಾಡಿಕೊಡಲಾಗಿದೆ. ಈ ಮಾರಕ ತಿದ್ದುಪಡಿಯ ಕುರಿತಾಗಿಯೂ ಈ 
ಸಮಿತಿ ಕಳವಳ ವ್ಯಕ್ತಪಡಿಸುವುದಿಲ್ಲ. 


ಜಂ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ನ್ಯ 


ಶಿಕ್ಷಣದಲ್ಲಿ ನಿಯಂತ್ರಣ 


> ಎನ್ನುವ ತನ್ನ ಐದನೇ ಅಧ್ಯಾಯದಲ್ಲಿ ಶಿಕ್ಷಣದ ಕುರಿತಾದ ಅಂಕಿಅಂಶಗಳನ್ನು 
ಕೊಡುತ್ತಾರೆ. ಆದರೆ ಎಲ್ಲಿಯೂ ಅದರ ಆಧಾರಗಳನ್ನು ಯಾವ ಈಸಕಿಯನ 
ಸಂ ಗ್ರಹಿಸಲಾಗಿದೆಯೆಂದು ಹೇಳವುದಿಲ್ಲ. ಶಿಕ್ಷಕರ ನೇಮಕಾಶಿಗೆ ಸ್ವತಂತ್ರವಾದ 
ಕಾರ್ಯಸೂಚಿಯನ್ನು ಶಿಫಾರಸ್ಸು ಮಾಡುವ ಈ ವರದಿ ಮುಂದುವರೆದು 
ಬಿ.ಎಡ್‌. ಅನ್ನು ಲ” ವರ್ಷಗಳ ಸಮಗ್ರ ಕೋರ್ಸ ಆಗಿ ಮಾಡಬೇಕೆಂದು 
ಹೇಳುತ್ತದೆ. ಜಾಗ ಶಿಕ್ಷಣದ ಗುಣಮಟ್ಟ, ಉತ್ತಮ ತರಬೇತಿ ಶಿಕ್ಷಕರಿಗೆ 
ಉತ್ತಮ ವೇತನದ ಕುರಿತಾಗಿಯೂ ಶಿಫಾರಸ್ತು "ಮಾಡುತ್ತದೆ. ಮಾಹಿತಿ 
ತಂತ್ರ ತ್ರಜ್ಞಾನದ ಕುರಿತಾಗಿ, ಡಿಜಿಟಲ್‌ ತಂತ್ರ ತ್ರಜ್ಞಾನದ ಕುರಿತಾಗಿ ಬಹಳಷ್ಟು 
ವಿಚಾರಗಳನ್ನು ಹೇಳುತ್ತದೆ. ಆದರೆ ಎಲ್ಲಿಯೂ ಶಿಕ್ಷಕರ ನೇಮಕಾತಿಯ ಸಂದರ್ಭದಲ್ಲಿ 
ಸಾಮಾಜಿಕ ನ್ಯಾಯದ ಕುರಿತಾಗಿ, ಹಿಂದುಳಿದ. ತಳಸಮುದಾಯಗಳಿಂದ ಬಂದ 
ಶಿಕ್ಷಕ,ಶಿಕ್ಷಕಿಯರ ಸಬಲೀಕರಣದ ಕುರಿತಾಗಿ ಒಂದಂಶವನ್ನು ಪ್ರಸ್ತಾಪಿಸುವುದಿಲ್ಲ. 
ಗ್ರಾಮೀಣ ಭಾಗದಿಂದ ಬಂದ ಶಿಕ್ಷಕಿಯರ ಓರಿಯಂಟೇಶನ್‌ ಕುರಿತಾಗಿ 
ಪ್ರಸ್ತಾಪಿಸುವುದಿಲ್ಲ. 


> ಇದೇ ಅಧ್ಯಾಯದಲ್ಲಿ ಯೂನಿವರ್ಸಿಟಿ ಮತ್ತು ಕಾಲೇಜು ಕ್ಯಾಂಪಸ್‌ಗಳಲ್ಲಿ 
“ರಾಜಕೀಯ ಪ್ರೇರಿತ” ವಿದ್ಯಾರ್ಥಿ ಸಂಘಟನೆಗಳ ಬೆಟುವಟಿಕೆಗಳನು ಚುನಾವಣೆ 
ಗಳನ್ನು ನಿಷೇಧಿಸಬೇಕೆಂದು ಹೇಳುತ್ತದೆ. ಹರತಾಳಗಳು, ಘೋಷ್‌ 
ಶೈಕ್ಷಣಿಕ ವಾತಾವರಣ ಹಾಳಾಗುತ್ತದೆಂದು ಹೇಳುತ್ತದೆ. ಇದರ ಮೂಲ 
ಉದ್ದೇಶವೇನೆಂದು ಬಿಡಿಸಿ ಹೇಳಬೇಕಾಗಿಲ್ಲ. ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಂವಾದ, 
ಚರ್ಚೆಗಳನ್ನು ಸಂಪೂರ್ಣವಾಗಿ ವಿರೋಧಿಸುವ ಇಲ್ಲಿನ ಸಂಪ್ರದಾಯವಾದಿ 
ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಚಾಣಾಕ್ಷತೆ ಬೇಕಾಗಿಲ್ಲ. ಇಡೀ 
ಸದಸ್ಯರು ನಿರಂಕುಶವಾದಿಗಳಂತೆ ವರ್ತಿಸಿದ್ದಾರೆ.ಅವರ ಮನಸ್ಥಿತಿ ಪ್ರಜಾಪ್ರಭುತ್ವದ 
ಎಲ್ಲಾ ಸ್ವಾತಂತ್ಯ ಸಮಾನತೆಯನ್ನು ಕಸಿದುಕೊಳ್ಳುವ ಸರ್ವಾಧಿಕಾರದ 
ಮನೋಭಾವವನ್ನು ವ್ಯಕ್ತಪಡಿಸುತ್ತದೆ.ಇದು ತುಂಬಾ ಅಪಾಯಕಾರಿ. 


>» ಇದೇ ಅಧ್ಯಾಯದಲ್ಲಿ “ಕೌಶಲ್ಯ ಅಭಿವೃ ದ್ಧಿಗೆಯ ಕುರಿತಾಗಿ ಮಾತನಾಡುತ್ತದೆ. 
ಇದು ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವೆಂದು ಒತ್ತಿ ಹೇಳುತ್ತದೆ. ಕೌಶಲ್ಯ ತರಬೇತಿ, 
ಉದ್ಯೋಗ ಸಂಬಂಧಿ ತರಬೇತಿ ಕುರಿತಾಗಿಯೂ: ಮಾತನಾಡುತ್ತದೆ. ಇದು 
ತುಂಬಾ ಅಪಾಯಕಾರಿ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರೈಸುವ 
ಕುರಿತಾಗಿ ಮತ್ತು ಇಲ್ಲಿ ಸರ್ಕಾರಗಳ ಜವಾಬ್ದಾರಿಯ ಕುರಿತಾಗಿ ತಸ 

ಏನನ್ನೂ ಹೇಳದ ಈ ವರದಿಯು ಕೌಶಲ್ಯ ಅಭಿವೃದ್ಧಿ ಎಂದು ಪದೇ ಪದೇ 


I A ೫೧ 
ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಹೇಳುತ್ತಿರುವದರ ಅರ್ಥ ಶಿಕ್ಷಣವನ್ನು, ಪದವಿ, ಸ್ನಾತಕೋತ್ತರ ಶಿಕ್ಷಣವನ್ನು 


ಪೂರೈಸಲೇಬೇಕಾದ ಕಡ್ಡಾಯ ನೀತಿಯನ್ನು ಇದು ಸಂಕುಚಿತಗೊಳಿಸುತ್ತದೆ. 
ಇಲ್ಲಿ ಕೌಶಲ್ಯ ಅಭಿವೃದ್ಧಿ ಎಂದರೆ ಅರ್ಧದಲ್ಲೇ ಶಿಕ್ಷಣವನ್ನು ಮೊಟಕುಗೊಳಿಸಿದ 
ಎದ್ಯಾರ್ಥಿಗಳಿಗೆ ಜ್ಞಾನವನ್ನು ಗಳಿಸುವ ಪರ್ಯಾಯ ಮಾರ್ಗಗಳನ್ನು 
ತ ಕುರಿತಾಗಿ ಚರ್ಚಿಸುವುದಿಲ್ಲ ಬದಲಾಗಿ ಅವರಿಗೆ ಕೌಶಲ್ಯ 

ಭಿವೃದ್ಧಿಯನ್ನು ಗಳಿಸಿ ಉದ್ಯೋಗಸ್ಥರಾಗಿ ಎಂದು ಈ ಹೊಸ ಶಿಕ್ಷಣ ನೀತಿ 
ಬಾ ಮಾಡುತ್ತದೆ.ಇದು ಒಂದು ಉದ್ಯೋಗ ಮಾಹಿತಿ ಕೇಂದ್ರದಂತೆ 
ವರ್ತಿಸಿರುವುದು ಶಿಕ್ಷಣ ನೀತಿಗೆ ಮಾರಕ. 


>= ಉದಾಹರಣೆಗೆ ದೇಶಾದ್ಯಂತ ಸರಾಸರಿ ೨೬ ಕೋಟಿ ಬಾಲಕ / 
ಬಾಲಕಿಯರು ಪ್ರಾಥಮಿಕ ಶಿಕ್ಷಣಕ್ಕೆ ಸೇರಿಕೊಂಡರೆ ಉನ್ನತ ಶಿಕ್ಷಣದ ಹೊತ್ತಿಗೆ 


(ಪದವಿ, ಸ್ನಾತಕೋತ್ತರ) ಅವರ ಸಂಖ್ಯೆ ೬ ಕೋಟಿಗೆ ಇಳಿದಿರುತ್ತದೆ. ಅಂದರೆ 


ಸುಮಾರು ೨೦ ಕೋಟಿ ಜಾಲಕ/ಬಾಲಕಿಯರು ತನ್ನ ಎದ್ಯಾಭ್ಯಾ ಭ್ಯಾಸವನ್ನು ವಿವಿಧ 
ಹಂತಗಳಲ್ಲಿ ಅರ್ಧದಲ್ಲಿಯೇ ಮೊಟಕುಗೊಳಿಸಿರುತ್ತಾರೆ. ಅಂದರೆ ನಮ್ಮ 


ಜನಸಂಖ್ಯೆಯ ಶೇಕಡಾ ೨೫% ಪ್ರಮಾಣದಲ್ಲಿ ಬಾಲಕ/ಬಾಲಕಿಯರು ಶಿಕ್ಷಣಕ್ಕೆ | 


ಸೇರಿಕೊಂಡರೆ ಅದರಲ್ಲಿ ಶೇಕಡಾ ೮೦%ರಷ್ಟು ಎದ್ಯಾರ್ಥಿಗಳು ತಮ್ಮ 


ಶಿಕ್ಷಣವನ್ನು ಅರ್ಧದಲ್ಲಿಯೇ ಮೊಟಕುಗೊಳಿಸುತ್ತಾರೆ. ಇದರ ಕುರಿತಾಗಿ ' 


ಆಳವಾದ 'ಅಧ್ಯಯನವನ್ನೆ ೇ ಕೈಗೊಳ್ಳದ ಈ ಹೊಸ ಶಿಕ್ಷಣ ನೀತಿಯು ಕೇವಲ 
ಮೇಲ್ಮಟ್ಟದಲ್ಲಿ “ಕೌಶಲ್ಯ ಅಭಿವೃದ್ಧಿ'ಯ ಕುರಿತಾಗಿ ಮಾತನಾಡುತ್ತದೆ. ಆದರೆ 
ವಿದ್ಯಾರ್ಥಿಗಳು ಶಿಕ್ಷಣವನ್ನು ಅರ್ಧಕ್ಕೆ ಯಾತಕ್ಕೆ ಬಿಡುತ್ತಾರೆ? ಆರ್ಥಿಕ 
ಕಾರಣಗಳಿಗಾಗಿಯೇ? ಬಾಸ ಕಾರಣಗಳಿಗಾಗಿಯೇ? ಧಾರ್ಮಿಕ 
ಕಾರಣಗಳಿಗಾಗಿಯೇ? ಇದರ ಕುರಿತಾಗಿ ಕೂಲಂಕಷವಾಗಿ ಕ್ಷೇತ್ರ ಅಧ್ಯಯನವನ್ನು, 
ಆಳವಾದ ಸಂಶೋಧನೆಯನ್ನು ಕೈಗೊಳ್ಳದ ಈ ಸಮಿತಿಯು ಆ ವಿದ್ಯಾರ್ಥಿಗಳಿಗೆ 
ಕೌಶಲ್ಯ ಅಭಿವ ಸಿದ್ಧಿಯನ್ನು Rit ) ಮಾಡುವುದು ನಿಜಕ್ಕೂ ಹಾಸ್ಯಾಸ್ಪದ ಮತ್ತು 
ಅಪಾಯಕಾರಿ, ಏಕೆಂದರೆ ರೋಗಕ್ಕೆ ಮೂಲ ಕಾರಣವನ್ನು ಹುಡುಕದೆ ಅದಕ್ಕೆ 
ತಾತ್ಕಾಲಿಕ ಪರಿಣಾಮಗಳನ್ನು ಹೇಳುವ ಈ ಮಾದರಿ ಕೊನೆಗೆ ಶಿಕ್ಷಣ 


ಪದ್ಧತಿಯನ್ನೇ ನಾಶಗೊಳಿಸುತ್ತದೆ. ಕಡೆಗೆ ಕೇವಲ ಉಳ್ಳವರಿಗಾಗಿ ಮಾತ್ರ ಶಿಕಣ 
ಎನ್ನುವ ವ್ಯವಸ್ಥೆ ತಯಾರಾಗುತ್ತದೆ. ಸ 


ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವಂತೆ ಇಂಡಿಯನ್‌ ಎಜುಕೇಶನ್‌ ಸರ್ವೀಸ್‌ .: 
(ಐಇಎಸ್‌) ಎನ್ನು ಹುಟ್ಟುಹಾಕಬೇಕೆಂದು ಶಿಫಾರಸ್ತು ಮಾಡುತ್ತದೆ. ಅಂದರೆ ' 


ಶಿಕ್ಷಣವನ್ನು ಕೇಂದ್ರೀಕರಣಗೊಳಿಸಲು ಒತ್ತಾಯಿಸುತ್ತಿದೆ. ರಾಜ್ಯಗಳ, ಜಿಲ್ಲಾ 


೫೨ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಪಂಚಾಯ್ತಿಗಳ, ಗ್ರಾಮ ಪಂಚಾಯ್ತಿಗಳ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಅಂದಿನ 'ವಿಕೇಂದೀಕರಣದ ಶಿಕ್ಷಣ ನೀತಿಯನ್ನು ಈ ಹೊಸ ಶಿಕ್ಷಣ ನೀತಿಯು 
ಬದಲಾಯಿಸಿ ಕೇಂದ್ರೀಕರಣಕ್ಕೆ ಶಿಫಾರಸ್ತು ಮಾಡುತ್ತಿದೆ. ಅದು ಸಹ ತುಂಬಾ 
ಅಪಾಯಕಾರಿ.ಈ ಮೂಲಕ ಸ್ಥಳೀಯ ಜ್ಞಾನ, ಸಂಸ ಸ್ಮೃತಿಯ ಒಂದು ಸತ ಪರೆಗೆ 
| ಧಕ್ಕೆ ಉಂಟು ಮಾಡುತ್ತದೆ ಮತ್ತು ಏಕರೂಪಿ ಪಠ್ಯಕ್ರಮವನ್ನು ಬೆಂಬಲಿಸುತ್ತದೆ. 
ಕೇಂದ್ರದಲ್ಲಿ ಫ್ಯಾಸಿಸ್ಟ್‌ ಮಯವಾದ ಸರ್ಕಾರ "ಅಧಿಕಾರದಲ್ಲಿರುವ ಇಂದಿನ 


ದಿನಗಳಲ್ಲಿ ಈ ಕೇಂದ್ರೀಕೃತ ಪಠ್ಯಗಳ, ಪಠ್ಯಕ್ಷಮಗಳು ಯಾವ ರೀತಿಯಲ್ಲಿರಬಹುದೆಂದು 
ನಿಮ್ಮ ಊಹೆಗೆ ಬಿಟ್ಟಿದ್ದು. 


ಪ್ರಾಥಮಿಕ ಶಿಕ್ಷಣ 


> ಅಧ್ಯಾಯ ೬ ಆರಂಭದಲ್ಲಿಯೇ “Wherever possible, efforts 
should be made to convert existing non-viable schools into 
composite schools for better academic performance and cost 
effective management.” ಎ೦ದು ಶಿಫಾರಸ್ಸು ಮಾಡಿಬಿಡುತ್ತದೆ. ಇದಕ್ಕೆ 
ಪ್ರಚೋದನೆ ಏನು? ಈಗಾಗಲೇ ತನ್ನ ಮನಸ್ಸಿಗೆ ಬಂದ ಹಾಗೆ ಮಕ್ಕಳ 
ನೇಮಕಾತಿಯ ಕೊರತೆಯನ್ನು ಮುಂದಿಟ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ 
ನಮ್ಮ ರಾಜ್ಯ ಸರ್ಕಾರ ಮತ್ತು ಇತರೇ ರಾಜ್ಯ ಸರ್ಕಾರಗಳ (ರಾಜಸ್ತಾನ, 
ಗುಜರಾತ್‌, ಆಂದ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಈ ಸಮಾನ ಶಿಕ್ಷಣ 
ವಿರೋಧಿ ನೀತಿಯನ್ನು ಸ್ವತಃ ಈ ಹೊಸ ಶಿಕ್ಷಣ ನೀತಿ ಅನುಮೋದಿಸುತ್ತದೆ. 
ಮಕ್ಕಳು ಯಾವ ಕಾರಣಕ್ಕಾಗಿ ಶಾಲೆ ಸೆ ಸೇರುತ್ತಿಲ್ಲ. ಯಾವ ಕಾರಣಕ್ಕೆ ಶಿಕ್ಷಣವನ್ನು 
ಅರ್ಧದಲ್ಲಿಯೇ ಮೊಟಕುಗೊಳಿಸುತ್ತಾರೆ ಎಂದು ಈ ಹೊಸ ಶಿಕ್ಷಣ ನೀತಿ 
ಪರಾಮರ್ಶಿಸುವುದಿಲ್ಲ. ಕೂಲಂಕಷ ಅಧ್ಯಯನ ನಡೆಸುವುದೇ ಇಲ್ಲ. ನೇರವಾಗಿ 
ಮುಚ್ಚುವ, ವಿಲೀನಗೊಳಿಸುವ ರಾಜ್ಯ ಸರ್ಕಾರಗಳ ಈ ಶಿಕ್ಷಣ ವಿರೋಧಿ 
ನೀತಿಯನ್ನು ಈ ಹೊಸ ಶಿಕ್ಷಣ ನೀತಿಯು ಬಲಪಡಿಸುವುದು, ಕ್ರೋಡೀಕರಿಸುವುದು 
ಎಂದು ಕರೆಯುತದೆ. ಇದರ ಅರ್ಥ ಈ ಸಮಿತಿಯ ಉದ್ದೇಶವೂ ಸಹ 
ಖಾಸಗೀಕರಣದ ಪರವಾಗಿದೆ ಎಂದೇ ಅಭಿಪ್ರಾಯ ಪಡಬೇಕಾಗುತ್ತದೆ. ಒಂದು 
ಕಡೆ ಜಿಡಿಪಿಯ ಅನುಪಾತದಲ್ಲಿ ಶೇಕಡಾ ೬% ಪ್ರಮಾಣವನ್ನು ಶಿಕ್ಷಣಕ್ಕೆ ಮೀಸಲಿಡ 
ಬೇಕೆಂದು ಹೇಳುವ ಈ ಹೊಸ ಶಿಕ್ಷಣ ನೀತಿ ಇಲ್ಲಿ ಆದಷ್ಟೂ ಕಡಿಮೆ ಖರ್ಚಿನ 
ಶಿಕ್ಷಣದ ಕುರಿತು ಶಿಫಾರಸ್ಸು ಮಾಡುತ್ತದೆ. ಇದು ಶಿಕ್ಷಣ ವಿರೋಧಿ ನೀತಿ ಅಷ್ಟೆ 


>= ಮತ್ತೆ ಮತ್ತೆ ಶಿಕ್ಷಣವನ್ನು ಅರ್ಧದಲ್ಲಿ ಮೊಟಕುಗೊಳಿಸಿದ ಮಕ್ಕಳಿಗೋಸ್ಕರ 
“ಕೌಶಲ್ಯ "ಶಾಲೆಗಳನ್ನು ಜ್‌ ಶಿಫಾರಸ್ಸು ಮಾಡುತ್ತದೆ. ಅಂದರೆ 


ಸಂಕ್ರಮಣ ೪೨೮ / ಜುಲೈ -ಆಗಸ್ಟ್‌ ೨೦೧೬ ೫೩ 


ಮಕ್ಕಳು ಯಾವ ಕಾರಣಕ್ಕಾಗಿ ಶಿಕ್ಷಣವನ್ನು ಮೊಟಕುಗೊಳಿಸುತ್ತಾರೆ, ಅರ್ಧದಲ್ಲೇ 
ಶಿಕ್ಷಣವನ್ನು ತೊರೆದ ಮಕ್ಕಳಿಗೆ ಮರಳಿ ಶಾಲೆಗೆ ಕರೆತರುವ ಮಾರ್ಗಗಳಾವವು 
ಎಂದು ಅಧ್ವಯನ ಮಡಕ ಗೋಜಿಗೇ ಹೋಗದ ಈ ಸಮಿತಿ ನೇರಾಗಿ 
ಈ ಮಕ್ಕಳನ್ನು “ಕೌಶಲ್ಯ ಶಾಲೆಗೆ ಸೇರಿಸಿ ನಂತರ ಕೆಲಸ ಕೆ ಸೇರಿಕೊಳ್ಳಲಿ 


ಎಡ ುಟಾಊ೧ಂ 


ಎಂದು "ಶಿಫಾರಸ್ಸು ಮಾಡುತ್ತದೆ. ಇದು ನಿಜಕ್ಕೂ ಆಸ ಬೂರ್ಜ್ವಾ | 


ಮನಸ್ಥಿತಿಯ ಸಮಿತಿ ಎಂದೇ ಹೇಳಬೇಕಾಗುತ್ತದೆ. ಏಕೆಂದರೆ ಸಾಧಾರಣವಾಗಿ 
ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರಗಳಲ್ಲಿ ಸ್ತಂವಾಸಿಗಳ ಮಕ್ಕಳು ಮತ್ತು 
ಬಡತನದ ಹಿನ್ನಲೆಯಿಂದ ಬಂದ ಮಕ್ಕಳು ಆರ್ಥಿಕ ನೆರವಿನ ಕೊರತೆಯಿಂದ 


ಶಿಕ್ಷಣವನ್ನು ಅರ್ಧದಲ್ಲಿಯೇ ಮೊಟಕುಗೊಳಿಸುತ್ತಾರೆ. ಸಾಮಾಜಿಕವಾಗಿ ಅಸ್ಪ] ಶ್ಯತೆ 


ಮತ್ತು ಜಾತಿ ತಾರತಮ್ಯದ ಕಾರಣಕ್ಕಾಗಿಯೂ ಮಕ್ಕಳು ಶಿಕ್ಷಣವನ್ನು ಅರ್ಧದಲ್ಲಿಯೇ 
ಮೊಟಕುಗೊಳಿಸುತ್ತಾರೆ. ಇದಕ್ಕೆ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಯಾವ ಪರಿಹಾರಗಳಿವೆ 
ಎಂದು ಅಧ್ಯಯನ ನಡೆಸಿ ಪರಿಹಾರ ಕೊಡಬೇಕಾದ ಈ ಸಮಿತಿ ಸಂಪೂರ್ಣ 


ವ್ಯತಿರಿಕ್ತವಾಗಿ ವರ್ತಿಸುತ್ತಾ ನವ ಉದಾರೀಕರಣದ ಬಂಡವಾಳಶಾಹಿ ಧ್ವನಿಯಲ್ಲಿ ' 


“ಕೌಶಲ್ಯ ಶಾಲೆಗಳ ಕುರಿತು ಮಾತನಾಡುತ್ತದೆ.ಆದರೆ ಇದೇನಾದರೂ ಜಾರಿಗೆ ಬಂದರೆ | 


ಮುಂದಿನ ದಿನಗಳಲ್ಲಿ ಶಿಕ್ಷಣವು ಮೇಲ್ಜಾತಿಗಳ, ಮೇಲ್ವರ್ಗಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತದೆ. 
ಮತ್ತೆ ಚಾತುರ್ವರ್ಣ ಪದ್ಧತಿ ನೇರವಾಗಿ ಮುಂಬಾಗಿಲಿನಿಂದಲೇ ಪ್ರವೇಶಿಸುತ್ತದೆ. 


> ಆರ್‌ಟಿಇ ಕಾನೂನು ಕುರಿತಾಗಿ ಮಾತನಾಡುವ ಈ ಸಮಿತಿಯು 
“ನೆರೆಹೊರೆ ಶಾಲಾ ಪದ್ಧತಿ' ಕುರಿತಾಗಿ ಏನನ್ನೂ ಹೇಳುವುದಿಲ್ಲ. ಸಮಾನ 
ಶಿಕ್ಷಣದ ಅ೦ತಿಮ ಗುರಿಯಾದ “ನೆರೆಹೊರೆ ಶಾಲಾ ಪದ್ಧತಿ' ಯ ಕುರಿತಾಗಿ ಈ 
ಹೊಸ ಶಿಕ್ಷಣ ನೀತಿಯು ತೋರಿಸುವ ಅವಜ್ಞೆ ಮತ್ತು ನಿರ್ಲಕ್ಷ ನಿಜಕ್ಕೂ 
ಅಪಾಯಕಾರಿ. 


> ಅಲ್ಪ ಸಂಖ್ಯಾತ ಮ್ಯಾನೇಜ್‌ಮೆಂಟ್‌ ಶಾಲೆಗಳಿಗೂ ಆರ್‌ಟಿಇ ಕಾನೂನು 
ಒಳಪಡಿಸಬೇಕೆಂದು ಹೇಳುವ ಈ ಸಮಿತಿ ಈ ಆರ್‌ಟಿಐ ಕಾನೂನು ಕೇವಲ 
ಖಾಸಗಿ ಶಾಲೆಗಳನ್ನು ಬಲಪಡಿಸುತ್ತದೆ ಎನ್ನುವ ಸತ್ಯವನ್ನು ಎಲ್ಲಿಯೂ 
ಮಾತನಾಡುವುದಿಲ್ಲ. ಆರ್ಥಿಕವಾಗಿ ಹಿಂದುಳಿದ Fei ೨೫೫ಕ್ಕೆ 
ನಿಯಮಿತಗೊಳಿಸುವ ಆರ್‌ಟಿಇ ಕಾನೂನು ಉಳಿದ ಶೇಕಡಾ ೭೫% 
ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ವಿದ್ಯಾಭ್ಯಾಸದ ಭವಿಷ್ಯವೇನೆಂದು ಈ ಹೊಸ 
ಶಿಕ್ಷಣ ನೀತಿ ತಲೆಕೆಡಿಸಿಕೊಂಡಿಲ್ಲ. ಭ್ಯ ಆರ್‌ಟಿಇ ಆಕ್ಟ್‌ನ ಅಡಿಯಲ್ಲಿ 
ನೇಮಕಗೊಂಡ ಆರ್ಥಿಕವಾಗಿ ಹಿಂದುಳಿದ ಬಡಕುಟುಂಬದ ಮಕ್ಕಳಿಗೆ 
ಶಾಲೆಯ ಮ್ಯಾನೇಜ್‌ಮೆಂಟ್‌ ತೋರಿಸುವ ಪ್ರತ್ಯೇಕತೆ ಮತ್ತು ತಾರತಮ್ಯ 


೫೪ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ನೀತಿಯ ಕುರಿತಾಗಿ ಈ ಹೊಸ ಶಿಕ್ಷಣ ನೀತಿಯು ಯಾವುದೇ ಮಾತನ್ನೂ 
ಹೇಳುವುದಿಲ್ಲ.ಅದರ ಕುರಿತಾಗಿ ಜರ್ಚಿಸುವುದಿಲ್ಲ. ಈ ಸಮಿತಿಯ ಚಿಂತನೆ 


ಒಂದು ಮಧ್ಯಮವರ್ಗದ ಮಟ್ಟದಿಂದ ಮೇಲೇರಲೇ ಇಲ್ಲ ಎಂದು 
ಸಾಬೀತುಪಡಿಸುತ್ತದೆ 


> No-detention policy ಯನ್ನು ಕಿರಿಯ ಪ್ರಾಥಮಿಕ ಹಂತಕ್ಕೆ ಅಂದರೆ 
೫ ತರಗತಿಗೆ ಅಂದರೆ ಮಕ್ಕಳ ೧೧ನೇ ವಯಸ್ಸಿಗೆ ಮೊಟಕುಗೊಳಿಸಬೇಕೆಂದು 
ಶಿಫಾರಸ್ಸು ಮಾಡುತ್ತದೆ. ೬ನೇ ತರಗತಿಯಿ೦ದ ಗಂ-detention policy ಯನ್ನು 
ತೆಗೆದು ಹಾಕಬೇಕೆಂದು ಶಿಫಾರಸ್ಸು ಮಾಡುತ್ತದೆ. ಆದರೆ ಈ ಮಕ್ಕಳು 
ಫೇಲಾಗುವ ಕಾರಣಗಳನ್ನು ಕೇವಲ ಮೇಲ್ಮಟ್ಟದಲ್ಲಿ ಕಂಡುಕೊಳ್ಳುವ 5 
ಸಮಿತಿಯು ಇದಕ್ಕೆ ಸೂಚಿಸುವ ಸುಧಾರಣೆಗಳೂ ಸಹ ತುಂಬಾ 
ಸಾಮಾನ್ಯವಾದವುಗಳು. ಅದು ಗುಣಮಟ್ಟದ ಶಿಕ್ಷಕರ ತರಬೇತಿ, ಮೂಲಭೂತ 
ಸೌಕರ್ಯ, ಶಿಕ್ಷಕರ ವೇತನ ಹೀಗೆ ಈಗಾಗಲೇ ಚರ್ಚಿತ ಆಂಶಗಳನ್ನೇ ಮತ್ತೆ 
ಹೇಳುತ್ತದೆ. ಆದರೆ ಪಠ್ಯಗಳು, ಪಠ್ಯಕ್ರಮಗಳು, ಅರ್ಥಹೀನ ಪಠ್ಯ ಬೋಧನೆಯ 
ಪದ್ಧತಿ,ರೋಷಪೂರ್ಣ ಕಲಿಕಾ ಪದ್ಧತಿ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು 
ಒಳಗೊಳ್ಳದ ಪಠ್ಯಗಳು ಸಹ ಮಕ್ಕಳು ಫೇಲಾಗಲು ಬಹುಮುಖ್ಯ ಕಾರಣವೆಂದು 
ಈ ಸಮಿತಿಗೆ ಹೊಳೆಯದೇ ಹೋಗಿದ್ದು ದುರಂತವೇ ಸರಿ. ಸಾಮಾಜಿಕ- 
ಆರ್ಥಿಕ-ಸಾಂಸ್ಕೃತಿಕ ಕಾರಣಗಳನ್ನು ಹುಡುಕದ ಈ ಸಮಿತಿಯು ಒಬ್ಬ 
ಮಧ್ಯಮ ವರ್ಗದ ಕುಟುಂಬದಂತೆ ಚಿಂತಿಸುವುದು ಈ ಸಮಿತಿಯ ಬಲು 
ದೊಡ್ಡ ಮಿತಿಗಳಲ್ಲೊಂದು. 


> ರಾಷ್ಟ್ರೀಯ ಅವಶ್ಯಕತೆಗೆ ಅನುಗುಣವಾಗಿ ಸಿಲಬಸ್‌ ಅನ್ನು, ಪಠ್ಯಪುಸ್ತಕಗಳನ್ನು, 
ಪಠ್ಯಕ್ರಮಗಳನ್ನು pA ಹೇಳುತ್ತದೆ. ಏನಿದು ರಾಷ್ಟ್ರೀಯ ಅವಶ್ಯ ಕತೆ?) 
ಭ್‌ ರಾಷ್ಟ್ರೀಯ ಅವಶ್ಯಕತೆ? ಇದು ಸಂಪೂರ್ಣವಾಗಿ ಆರೆಸ ನ 
ಹಿಂದುತ್ವ ರಾಷ್ಟ್ರೀಯವಾದದಿಂದ ಪ್ರೇರೇಪಿತವಾದದ್ದೆಂದು ಅರ್ಥವಾಗುತ್ತದೆ. 


>» ಮತ್ತೆ ಮತ್ತೆ ಕೌಶಲ್ಯ ಶಿಕ್ಷಣದ ಕುರಿತಾಗಿ ಮಾತನಾಡುತ್ತದೆ. ಶಿಕ್ಷಣವನ್ನು 
ಅರ್ಧದಲ್ಲಿಯೇ “ಮೊಟಕುಗೊಳಿಸಿದ ಮಕ್ಕಳಿಗೆ ಮತ್ತು ೧೨ನೇ ತರಗತಿಯನ್ನು 
ಮುಗಿಸಿದ ಮಕ್ಕಳಿಗೆ ಕೌಶಲ್ಯ ತರಬೇತಿಯನ್ನು ಅದರ ಅವಶ್ಯಕತೆಯನ್ನು ಒತ್ತಿ 
ಹೇಳುತ್ತದೆ. ಇದಕ್ಕಾಗಿ ko ಸರ್ಕಾರದ ಕೌಶಲ್ಯ ಸುಧಾರಣೆಗಳಿಗಾಗಿಯೇ 
ಇರುವ "ಅನೇಕ ಯೋಜನೆಗಳನ್ನು ಶಿಕ್ಷಣ ಲ ಪಡೆದುಕೊಳ್ಳಬೇಕೆಂದು 
ಷಾ ಆದರೆ ಈಗಾಗಲೇ " ಚಾಲಿಯಲ್ಲಿರುವಂತೆ ಹೈಸ್ಕೂಲ್‌ "ಮುಗಿಸಿದ 

ವಿದ್ಯಾರ್ಥಿಗಳಿಗೆ ಐಟಿಐ, ಡಿಪ್ಲಮೋ ಕೋರ್ಸುಗಳನ್ನೊಳಗೊಂಡ ವಿವಿಧ 


ಸಂಕ್ರಮಣ ೪೨೮ / ಜುಲೈ ಇಆಗಸ್‌ ಫ್‌ ೨೦೧೬ ೫೫ 


ವಲಯಗಳಲ್ಲಿ (ಕಾರ್ಪೆಂಟರಿ, ಎಲೆಕ್ಟ್ರಿಕಲ್‌, ಮೆಕ್ಯಾನಿಕಲ್‌, ಎಲೆಕ್ಟ್ರಾನಿಕ್ಸ್‌, ಟಿವಿ, 
ದೃಶ್ಯ ಮಾಧ್ಯಮ ಇತ್ಯಾದಿ) ಈ ಕೌಶಲ್ಯ ತರಬೇತಿಯನ್ನು ಮೂರು ವರ್ಷಗಳ 
ಅವಧಿಯಲ್ಲಿ ಬೋಧಿಸಲಾಗುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು 
ಇದರಲ್ಲಿ ತೇರ್ಗಡೆ ಹೊಂದಿ ಪರಿಣತಿಯನ್ನು ಸಾಧಿಸುತ್ತಾರೆ. ಹಾಗಿದ್ದಲ್ಲಿ ಈ 
ಹೊಸ ಶಿಕ್ಷಣ ನೀತಿಯು ಮತ್ಯಾವ ಕೌಶಲ್ಯ ಶಿಕ್ಷಣದ ಕುರಿತಾಗಿ ಮಾತನಾಡುತ್ತಿದೆ? 
ನಿಜಕ್ಕೂ ಇದು ದಿಕ್ಕುತಪ್ಪಿಸುವ ತಂತ್ರವಾಗಿದೆ. 


>= ಪೂರ್ವ ಪ್ರಾಥಮಿಕ ಹಂತದ ಶಿಕ್ಷಣದ ಅವಶ್ಯಕತೆಯನ್ನು ಈ ಸಮಿತಿ 
ಒತ್ತಿ ಹೇಳುತ್ತದೆ. ಇದು ನಿಜಕ್ಕೂ ಸ್ವಾಗತಾರ್ಹ. ೩-೫ ವಯಸ್ಸಿನ ಮಕ್ಕಳಿಗೆ 
ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಲೇಬೇಕೆಂದು ಶಿಫಾರಸ್ಸು ಮಾಡುತ್ತದೆ. 
ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಐಸಿಡಿಎಸ್‌ 
(ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆ) ಮುಖಾಂತರವೇ ಇದನ್ನು ರೂಪಿಸಬೇಕೆಂದು 
ಹೇಳುತ್ತದೆ. ಇದು ನಿಜಕ್ಕೂ ಅವಶ್ಯಕವಾದ, ತುರ್ತಾಗಿ ಜಾರಿಗೊಳ್ಳಲೇಬೇಕಾದ 


ಯೋಜನೆ. ಇದರಿಂದ ಅಂಗನವಾಡಿ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣದ : 
ನಡುವಿನ ಗೊಂದಲಗಳು ಮತ್ತು ಅನುಮಾನಗಳು ಪರಿಹಾರವಾಗುವ ಸಾಧ್ಯತೆಗಳಿವೆ. ' 


ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವಪ್ರಾಥಮಿಕ ಶಿಕ್ಷಣ(ಎಲ್‌ ಕೆಜಿ,ಯು 
ಕೆಜಿ)ವನ್ನು ಪ್ರಾರಂಭಿಸದೇ ಹೋದರೆ ಪೋಷಕರು ತಮ್ಮ ಮಕ್ಕಳನ್ನು ಇಂದು 
ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಸಾಧ್ಯತೆಗಳು ತು೦ಬಾ ಕಡಿಮೆ. ಇದು 
ಕಟುಸತ್ಯ. 


> ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗಾಗಿ ವಿಶೀಷ ಶಿಕ್ಷಣ ನೀತಿಯನ್ನು 
ಶಿಫಾರಸ್ಸು ಮಾಡಿದೆ. ಇದನ್ನು ಸರ್ಕಾರವೇ ಕೈಗೆತ್ತಿಕೊಳ್ಳಬೇಕೆಂದು ಹೇಳುತ್ತದೆ. 
ಇದು ಸಹ ಸ್ವಾಗತಾರ್ಹ 


> ಭಾಷೆಯ ಎಷಯಕ್ಕೆ ಬಂದಾಗ ಈ ಹೊಸ ಶಿಕ್ಷಣ ನೀತಿಯು ಸಹ 
ಮಾತೃಭಾಷಾ ಮಾಧ್ಯಮ ಮತ್ತು ತ್ರಿಭಾಷಾ ಸೂತ್ರದ ಕುರಿತಾಗಿ ಗೊಂದಲದಿಂದ 
ಮಾತನಾಡುತ್ತದೆ. ೫ನೇ ತರಗತಿಯವರೆಗೆ ಮಾತೃಭಾಷಾ ಮಾಧ್ಯಮ ಶಿಕ್ಷಣವನ್ನು 
ಲ 
ಬೆಂಬಲಿಸುತ್ತದೆ.ಇದು ಸಹ ಸ್ವಾಗತಾರ್ಹ. ಆದರೆ ಇಲ್ಲಿ ಮಾತೃಭಾಷಾ 
ಮಾಧ್ಯಮ ಅಥವಾ ಪ್ರಾಂತೀಯ ಭಾಷೆ ಎಂದು ಸಂಬೋಧಿಸುತದೆ. ಇದು 
ಮತ್ತೆ ಗೊ೦ದಲಗೊಳಿಸುತ್ತದೆ. ಏಕೆಂದರೆ ಮಾತೃಭಾಷಾ ಮಾಧ್ಯಮ ಮಾತ್ರವೇ 
ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಅದರ ಎಲ್ಲಾ ವೈವಿಧ್ಯತೆಯನ್ನು 
ಬಹುರೂಪಿ ಸಂಸ್ಕೃತಿಯನ್ನು ಮತ್ತು ನೆಲಸಂಸ್ಕೃತಿಯನ್ನು ನೀಡಲು ಸಾಧ್ಯ 
ಮಾತೃಭಾಷಾ ಮಾಧ್ಯಮದ ಶಿಕ್ಷಣವು ವಿದ್ಯಾರ್ಥಿ/ನಿ ಯನ್ನು ಸಂಪೂರ್ಣವಾಗಿ 


೫೬ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ತನ್ನ ಸ್ಥಳೀಯ ಸಂಸ್ಕೃತಿಯೊಂದಿಗೆ ಬೆಸೆಯುತ್ತದೆ. ಇದರೊಂದಿಗೆ ರಾಜ್ಯ 
ಭಾಷೆಯನ್ನು ಮಾಧ್ಯಮವಾಗಿ ಜೋಡಿಸುವುದು ಸಮರ್ಥನೀಯವಲ್ಲ. ಇದನ್ನು 
ಸಮರ್ಥಿಸಿಕೊಳ್ಳುವುದು ಕಷ್ಟ. ಏಕೆ೦ದರೆ ರಾಜ್ಯಭಾಷಾ ಮಾಧ್ಯಮದ ಶಿಕ್ಷಣ 
ಹೇರಿಕೆಯ ಶಿಕ್ಷಣವೆನಿಸಿಕೊಳ್ಳುತ್ತದೆ. ಈ 1 ದಶಕಗಳ ಕಾಲ ಚರ್ಚೆ 
ನಡೆದಿದೆ. ಆದರೆ ಈ ಸಮಿತಿಯ ಸ ದಸ್ಕರಲ್ಲಿ ಶಿಕ್ಷಣದ ಕುರಿತಾಗಿ ಪ್ರಾಥಮಿಕ 


ತಿಳುವಳಿಕೆಯ ಕೊರತೆಯಿಂದಾಗಿ ಇಲ್ಲಿ ಅದು ಸಂಪೂರ್ಣ ಹಾದಿ ತಪಿದೆ. 


> ಆದರೆ ತ್ರಿಭಾಷಾ ಸೂತ್ರವು ಇಂದು ಸಂಪೂರ್ಣ ಕಲಬೆರಕೆಗೊಂಡು ತನ್ನ 
ಮೂಲ ಆಶಯವನ್ನೇ ಕಳೆದುಕೊಂಡಿರುವುದರ ಕುರಿತಾಗಿ ಹೊಸ ಶಿಕ್ಷಣ ನೀತಿ 
ಏನನ್ನೂ ಹೇಳುವುದಿಲ್ಲ. ಮೊದಲ ಭಾಷೆಯಾಗಿ ಮಾತ್ನ ಭಾಷೆಯನ್ನು 
ಕಡ್ಡಾಯಗೊಳಿಸಬೇಕೆನ್ನುವ ಆಶಯದೊಂದಿಗೆ ಪ್ರಾರಂಭಗೊಂಡ ಈ ತ್ರಿಭಾಷ್‌ 
ಸೂತ್ರದ ಕರಡು ನೀತಿಯು ಇಂದು ಸಂಪೂರ್ಣ ತಿರುಚಿ ಮೂರು ಭಾಷೆಗಳಲ್ಲಿ 
ಒಂದಾಗಿ (ಅದು ತೃತೀಯ ಭಾಷೆಯಾಗಿದ್ದರೂ ಸರಿ) ಮಾತೃಭಾಷೆಯನ್ನು 
ಕಲಿಯಬೇಕೆಂದು ಸೂಚಿಸುತ್ತದೆ. ಈ ದೋಷಪೂರ್ಣ ನೀತಿಯ ಬ 
ಹೊಸ ಶಿಕ್ಷಣ ನೀತಿ ಏನನ್ನೂ ಹೇಳುವುದಿಲ್ಲ 


> ಇಂಗ್ಲೀಷ್‌ ಅನ್ನು ಒಂದು ಭಾಷೆಯಾಗಿ ಕಲಿಸಬೇಕೆನ್ನುವ ಆಶಯವನ್ನು 
ಈ ಸಮಿತಿ ಪರಿಗಣಿಸಿಯೇ ಇಲ್ಲ. ಬದಲಾಗಿ ಹಿ೦ದಿ,ಸಂಸ್ಕೃತವನ್ನು ಬೆಂಬಲಿಸುತ್ತದೆ. 


> ಈ ಸಮಿತಿ ಹಿಂದಿಯನ್ನು ಸಂಪರ್ಕ ಭಾಷೆಯಾಗಿ ೧ನೇ ತರಗತಿಯಿಂದಲೇ 
ಕಡ್ಡಾಯಗೊಳಿಸಬೇಕೆಂದು ಶಿಫಾರಸ್ಸು ಮಾಡುತ್ತದೆ. ಇದು ಇಂಡಿಯಾದ 
ಫೆಡರಲ್‌ ವ್ಯವಸ್ಥೆಗೆ ಮಾರಕವಾದದ್ದು ಭಾಷಾವಾರು ಆಧಾರದ ಮೇಲೆ 
ವಿಂಗಡಣೆಯಾದ ರಾಜ್ಯಗಳು ಇಂದು ತಮ್ಮದೇ ಆದ ಸ್ಥಳೀಯವಾದ, 
ಪ್ರಾಂತೀಯವಾದ ಭಾಷೆಯನ್ನು ಸಂಪರ್ಕ ಭಾಷೆಯಾಗಿ ಅಳವಡಿಸಿಕೊಂಡಿವೆ. 
ಅಂದರೆ ತಮಿಳುನಾಡಿನಲ್ಲಿ ತಮಿಳು ಭಾಷೆಯ ಮೂಲಕ, ಕರ್ನಾಟಕದಲ್ಲಿ 
ಕನ್ನಡ ಭಾಷೆಯ ಮೂಲಕ, ಒಡಿಸ್ಸಾದಲ್ಲಿ ಒರಿಯಾ ಭಾಷೆಯ ಮೂಲಕವೇ 
ಅಶ ಸಾಧಿಸಬೇಕು. ಹಿಂದಿ ಭಾಷೆ ಎ ನ್ನುವುದು ಇಲ್ಲಿ ಸಂಪೂರ್ಣ 
ಅಪ್ರಸ್ತುತ. ಆದರೆ ಈ ಸಮಿತಿಯು ಮತ್ತೆ ಸಂಘ ಪರಿವಾರದ ಹುಸಿ 
ರಾಷ್ಟ್ರೀಯತೆಗೆ ಬಲಿಯಾದಂತೆ ಕಂಡು ಬರುತ್ತದೆ. ಇಂಡಿಯಾದಲ್ಲಿ ಹಿಂದಿ 
ಸಂಪರ್ಕ ಭಾಷೆ ಎನ್ನುವುದನ್ನು ಬಹು ಹಿಂದೆಯೇ ತಿರಸ್ಪ ರಿಸಿಯಾಗಿದೆ ಮತ್ತು 
ಹಿಂದಿ ಸಹ ಒಂದು ಪ್ರಾಂತೀಯ ಭಾಷೆ ಎಂದು ಒಪ್ಪಿಕೊಂಡಾಗಿದೆ. ಆದರೆ 
ಈ ಸಮಿತಿಯ ಸದಸ್ಯರಿಗೆ ಸಾಮಾಜಿಕ ಚಟುವಟಿಕೆಗಳ ಅನುಭವದ ಕೊರತೆ 
ಮತ್ತು ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಪರಿಚಯದ ಕೊರತೆಯಿಂದಾಗಿ ಈ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೫೭ 


ರೀತಿಯಲ್ಲಿ ಅಸ೦ಬದ್ಧವಾಗಿ ಶಿಫಾರಸ್ಸು ಮಾಡುತ್ತದೆ 


>» ೫ನೇ ತರಗತಿಯವರೆಗೂ ಸಂಸ್ಕೃತವನ್ನು ಒಂದು ಕಡ್ಡಾಯ ಭಾಷೆಯಾಗಿ 
ಅಳವಡಿಸಬೇಕೆಂದು ಈ ಸಮಿತಿ ಶಿಫಾರಸ್ಸು ಮಾಡಿರುವುದು ಸಹ ಇಲ್ಲಿನ 
ಫೆಡರಲ್‌ ವ್ಯವಸ್ಥೆ ಮತ್ತು ಬಹುತ್ವ ತತ್ವಕ್ಕೆ ವಿರೋಧಿಯಾಗಿದೆ. ಇದು ಸಹ 
ಹಿಂದುತ್ವ ಶಕ್ತಿಗಳನ್ನು ಸಂತೋಷಗೊಳಿಸಲು ಎಂದು ಮೇಲ್ನೋಟಕ್ಕೆ 
ಅರ್ಥವಾಗುತ್ತದೆ. 


> ಪ್ರಾಥಮಿಕ ತರಗತಿಯಿಂದಲೇ ಯೋಗವನ್ನು ಶಿಕ್ಷಣದ ಪಠ್ಯಕ್ರಮದ 
ಭಾಗವಾಗಿ ರೂಪಿಸಬೇಕೆಂದು ಸಲಹೆ ಮಾಡಿದೆ. ಇಂದು ಆರೆಸ್ಸಸ್‌ ನೇತೃತ್ವದ 
ಬಲಪಂಥೀಯ ಸರ್ಕಾರವು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಇಂದಿನ ಸಂದರ್ಭದಲ್ಲಿ 
ಈ ಯೋಗ ಕಡ್ಡಾಯ ಎನ್ನುವ ಸಲಹೆ ಸಂಪೂರ್ಣವಾಗಿ ಬಹುಸಂಖ್ಯಾತವಾದದ 
ಮತೀಯವಾದವನ್ನು ಪುಷ್ಟೀಕರಿಸುತ್ತದೆ ಎಂದು ಈ ಸಮಿತಿಯ ಸದಸ್ಯರು 


ಅರಿಯದೇ ಹೋದದ್ದು ಒಂದು ದುರಂತ. 


> ಪಠ್ಯಕ್ರಮ, ಪಠ್ಯಪುಸ್ತಕಗಳ ಸ್ವರೂಪದ ಕುರಿತಾಗಿ ಇಲ್ಲಿ ಜರ್ಚಿಸಲಾಗಿದೆ 
ಆದರೂ ಅದು ತುಂಬಾ ಸೀಮಿತವಾಗಿದೆ. ವ್ಯಾಪಕತೆ ಇಲ್ಲ. ಏಕೆಂದರೆ ಇಂದಿನ 
ಪ್ರಾಥಮಿಕ ಶಿಕ್ಷಣದ ಅವನತಿಗೆ ಮೂಲಭೂತ ಸೌಲಭ್ಯಗಳ ಕೊರತೆಯ 
ಜೊತೆಗೆ ಪಠ್ಯಪುಸ್ತಕಗಳ ರಚನೆಯಲ್ಲಿ ಕ್ರಿಯಾಶೀಲತೆ, ಸೃಜನಶೀಲತೆ ಮತ್ತು 
ಜಾತ್ಯತೀತತೆಯ ಅ೦ಶಗಳ ಕೊರತೆಯೂ ತುಂಬಾ ಇದೆ. ಗ್ರಾಮೀಣ ಭಾಗದ 
ಮಕ್ಕಳು, ತಳ ಸಮುದಾಯದ, ಅಲ್ಪ ಸಂಖ್ಯಾತ ಸಮುದಾಯದ ಮಕ್ಕಳು 
ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಮೊಟಕುಗೊಳಿಸಲು ಈ ಸಂವೇದನೆಯೇ 
ಇಲ್ಲದ, ನಗರ ಕೇಂದ್ರಿತ ಪಠ್ಯಗಳು ಮತ್ತು ಪಠ್ಯಕ್ರಮಗಳೂ ಒಂದು 
ಮೂಲಭೂತ ಕಾರಣ. ಇದರ ಕುರಿತಾಗಿ ಈ ಹೊಸ ಶಿಕ್ಷಣ ನೀತಿ ಕೊಂಚವೂ 
ಗಮನ ಹರಿಸುವುದಿಲ್ಲ. ಇದು ಇಲ್ಲಿನ ಒಂದು ದೊಡ್ಡ ಮಿತಿ. ಇನ್ನು ಸಂಘ 
ಪರಿವಾರದ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಇಡೀ ಪಠ್ಯಪುಸ್ತಕಗಳನ್ನು 
ಕೇಸರೀಕರಣಗೊಳಿಸುವುದನ್ನು ಈ ಸಮಿತಿಯು ಪ್ರಶ್ನಿಸಬೇಕಾಗಿತ್ತದೆ೦ದು ನಾವು 
ಕೇಳುವುದೇ ಅಸಂಗತವೆನಿಸುತ್ತದೆ. ಈ ಸಮಿತಿಗೆ ಆ ಮಟ್ಟದ ಕ್ಷಮತೆ ಮತ್ತು 
ಬದ್ಧತೆ ಇಲ್ಲವೇ ಇಲ್ಲ. 


ಉನ್ನತ ಶಿಕಣ 
ಬವ 


> ಉನ್ನತ ಶಿಕ್ಷಣದ ಬಗ್ಗೆ ಆರಂಭದಲ್ಲಿ ಪ್ರಾಧ್ಯಾಪಕರ ಕುರಿತಾಗಿ ಭರವಸೆಯ 
ಮಾತುಗಳನ್ನಾಡುವ ಸಮಿತಿ ಅತಿಥಿ ಉಪನ್ಯಾಸಕರ ಬದಲಾಗಿ ಖಾಯಂ 


೫೮ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


> ಯುಜಿಸಿ ಮತ್ತು ಎಐಸಿಟಿಇ ಸಂಸ್ಥೆಗಳನ್ನು ರದ್ದು ಪಡಿಸಬೇಕೆಂದು 
ಶಿಫಾರಸ್ಸು ಮಾಡುತ್ತದೆ. ಈ “ಯುಜಿಸಿ” ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ 
ನಾಶವಾದರೆ (6671159) ಒಳ್ಳೆಯದು ಎಂದು ಕಟುವಾಗಿ ಟೀಕಿಸುತ್ತದೆ.ಅಲ್ಲಿನ 
ಭ್ರಷ್ಟತೆ ಮತ್ತು ನಿರ್ಜೀವ ಶೈಲಿಯ ಆಡಳಿತವನ್ನು ಕಂಡಾಗ ಈ ಟೀಕೆ 
ಸಮಂಜಸವೆನಿಸುತ್ತದೆ. ಆದರೆ ಇದರ ಬದಲಾಗಿ ಒಂದು ಸಂಸ್ಥೆಯನ್ನು 
ಸ್ಥಾಪಿಸಬೇಕೆಂದು ಹೇಳುವ ಸಮಿತಿ ಅದಕ್ಕೆ ಕೊಡುವ ಸೂಕ್ತ ಕಾರಣಗಳು 
ಒಂದು ಕಾರ್ಪೋರೇಟ್‌ ಕಂಪನಿಯ ಸಿಇಓ ಶೈಲಿಯಲ್ಲಿವೆ. ಒಂದು ಕಂಪನಿಯ 
ವ್ಯವಸ್ಥಾಪಕನ ರೀತಿಯಲ್ಲಿ ಮಾತನಾಡುವ ಸಮಿತಿಯು ಇಡೀ ಉನ್ನತ ಶಿಕ್ಷಣದ 
ಮಿತಿಗಳು ಮತ್ತು ಅದರ ಸೋಲುಗಳನ್ನು ತಾತ್ವಿಕವಾಗಿ, ಅಕಡೆಮಿಕ್‌ 
ಆಗಿ,ಸೈದ್ಧಾಂತಿಕ ಬದ್ಧತೆಯಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಧಿಕಾರಿಶಾಹಿಗಳನ್ನು 
ಸದಸ ರನ್ನಾಗಿ ಹೊಂದಿದ ಈ ಹೊಸ ಶಿಕ್ಷಣ ನೀತಿಯ ಸಮಿತಿಯು EE 
1. ದ ಬಣ್ಣಗಳನ್ನು ಬಳಿಯುವ "ಪ್ರಯತ್ನ ಮಾಡುತ್ತದೆ. 


>» ಸಮಿತಿಯು ಇಲ್ಲಿ ನ್ಯಾಕ್‌ನ ಮಹತ್ವವನ್ನು ಸಮರ್ಥಿಸುತ್ತದೆ. ಆದರೆ ಅದರ 
ಕಾರ್ಯವೈಖರಿಯನ್ನು ಟೀಕಿಸುತ್ತದೆ. ದ ಗುಣಮಟ್ಟವನ್ನು ಟೀಕಿಸುತ್ತದೆ. 
ಇದು ಸಹ ಸ್ವಾಗತಾರ್ಹ. ಆದರ ಮುಂದುವರೆದು ಇದಕ್ಕೆ ಪರಿಹಾರವಾಗಿ 
“ಖಾಸಗಿ ವಲಯ”'ವನ್ನು ತರಬೇಕು ಎಂದು ಶಿಫಾರಸ್ಸು 'ಮಾಡುತ್ತದೆ. ಈ 
ಸಮಿತಿ ನಿಜಕ್ಕೂ ಶಿಕ್ಷಣದ ಸಮಾನತೆಗಾಗಿ,ಶಿಕ್ಷಣದ ರಾಷ್ಟೀಕರಣಕ್ಕಾಗಿ 
ಚಿಂತಿಸುವುದನ್ನು " ಕೃಬಟಿದೆ. ಒಂದು ಕಾರ್ಪೋರೇಟ್‌ ಶೈಲಿಯ ಕಾರ್ಯ 
ನಿರ್ವಹಣೆಯನ್ನು ಪದೇ ಪದೇ ಶಿಫಾರಸನ್ನು ಮಾಡುವುದನ್ನು FRE 
ಇದು ಭವಿಷ್ಯದಲ್ಲಿ ಒಂದು ಮಾರಕ ಚ್‌ ಅನಿಸದೇ ಇರದು. 


> ಖಾಸಗಿ ವಿಶ್ವ ವಿದ್ಯಾಲಯಗಳ ಕುರಿತಾಗಿ ಚರ್ಚಿಸುವ ಈ ಹೊಸ ಶಿಕ್ಷಣ 
ನೀತಿಯು ಆ ಸುಂತಾಗಿ ಹೆಚ್ಚಿನದನ್ನು ಹೇಳುವುದಿಲ್ಲ. ಉನ್ನತ ಶಿಕ್ಷಣದ 
ಗುಣಮಟ್ಟವನ್ನು ಉತ್ತ ಪ್ವತೆಯ ಮಟ್ಟಕ್ಕೆ ಹೆಚ್ಚಿಸಲು ಕಾಜಿ ೧ಿಂ೦ 
ಕೇಂದ್ರಗಳನ್ನು ಪ ಪ್ರಾರಂಭಿಸಬೇಕೆಂದು ಹೇಳುತ್ತದೆ. ಆದರೆ ಇದನ್ನು ಸಾರ್ವಜನಿಕ 
- ಖಾಸಗಿ - ಸಹಬಾಗಿತ್ವ ಅಥವಾ ಖಾಸಗಿ ಸಂಸ್ಥೆಗಳ ಮೂಲಕ 
ಜಾರಿಗೊಳಿಸಬೇಕೆಂದು ಶಿಪಾರಸ್ಸು ಮಾಡುತ್ತದೆ. ಮುಂದುವರೆದು ವಿಷಯಗಳ 
ಆಯ್ಕೆ, ಸ್ಥಳದ ಆಯ್ಕೆ, ಪಠ್ಯಕ್ರಮ ಮತ್ತು ಪಠ್ಯದ ಆಯ್ಕೆ, ಸ್ಥಳೀಯವಾಗಿ 
ಹಬಾ ಗ ಪ್ರಾದ್ಯಾಪಕರ ಆಯ್ಕೆ ಮಾಡಿಕೊಳ್ಳಲು “ಈ ಖಾಸಗಿ 


ಸಂಕ್ರಮಣ ೪೨೮ / ಜುಲೈ -ಆಗಸ್‌ ಸ್ಟ ೨೦೧೬ ೫೯ 


ಸಂಸ್ಥೆಗಳಿಗೆ ಅಧಿಕಾರವನ್ನು ನೀಡಬೇಕೆಂದು ಶಿಫಾರಸ್ಸು ಮಾಡುತ್ತದೆ. (Based + 


on a commitment from the private philanthropist/entrepreneur full freedom 


should be given to establish such units. Subject to a promise of a minimum 
investment in the first five years of say Rs. 1000 crore each, and on the 
basis of his announcing a broad credible plan of action, full autonomy 
should be offered to the sponsor to decide choice of subjects, location, 
pedagogy, recruitment of faculty from India or abroad as well as freedom to 
fix tuition fees - with the proviso that over a 5-year period the new venture 
will be subject to careful scrutiny by the official accreditation/evaluation 
agency, and the institution needs to figure in the highest quality bracket 
available: failing which the approval will be withdrawn. Subject to this 
stipulation, these new initiatives should be totally free from any regulation 
from national or state agencies). ಹಾಗಿದ್ದಲ್ಲಿ ಈ ಹೊಸ ಶಿಕ್ಷಣ ನೀತಿಯ 
ಆಶಯಗಳೇನು? ಇದು ಉನ್ನತ ಶಿಕ್ಷಣವನ್ನು ಮತ್ತೆ ಖಾಸಗೀಕರಣಗೊಳಿಸಲು 
ಸಮರ್ಥಿಸುತ್ತದೆ ಎಂದು ನಮಗೆ ನಿಚ್ಚಳವಾಗಿ ಗೊತ್ತಾಗುತ್ತದೆ 

>= ್‌ಡಬ್ಲಿಟಿಓ/ಗ್ಯಾಟ್ಸ್‌ ಒಪ್ಪಂದದ ಕುರಿತಾಗಿ ಯಾವುದೇ ಪ್ರಸ್ತಾಪವನ್ನು 
ಮಾಡುವುದಿಲ್ಲ. ಉನ್ನತ ಶಿಕ್ಷಣದಲ್ಲಿ ಭಾರತವು ಅಂತರಾಷ್ಟ್ರೀಯ ಸಂಸ್ಥೆ 
“ಡಬ್ಲಿಟಿಓ”ದೊ೦ದಿಗೆ ಯಾವ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎನ್ನುವುದನ್ನೂ 
ವಿವರಿಸುವುದಿಲ್ಲ,ಅಥವಾ ತಾನು ತಿಳಿದುಕೊಳ್ಳುವ ಗೋಜಿಗೆ ಹೋದಂತಿಲ್ಲ. 
ಉನ್ನತ ಶಿಕ್ಷಣದ ಗುಣಮಟ್ಟ ಕುಂಠಿತಗೊಳ್ಳುವುದರ ಕುರಿತಾಗಿ ಸಹಜವಾಗಿ 
ಚಿಂತೆ ವ್ಯಕ್ತಪಡಿಸುವ ಈ ಸಮಿತಿ ಅದು ಒಂದು ಸರಕಾಗಿ 
ಪರಿವರ್ತನೆಗೊಂಡಿರುವುದರ ಕುರಿತಾಗಿ ಕಳವಳ ವ್ಯಕ್ತಪಡಿಸುವುದಿಲ್ಲ. ಬದಲಾಗಿ 
ವಿದೇಶಿ ಯೂನಿವರ್ಸಿಟಗಳಿಗೆ ಇಲ್ಲಿ ಪ್ರವೇಶಕ್ಕೆ ಅನುವು ಮಾಡಿಕೊಡಬೇಕೆಂದು 
ಶಿಫಾರಸ್ಸು ಮಾಡುತ್ತದೆ. ಅಂದರೆ ನಮ್ಮ ದೇಶೀಯ ಯೂವನಿವರ್ಸಿಟಿಗಳ 
ಅಧೋಗತಿಗೆ ಪರಿಹಾರವೆಂದರೆ ವಿದೇಶಿ ಯೂನಿವರ್ಸಿಟಿಗಳು. ಇದನ್ನು 
ಹೇಳಲು ಈ ಮಾದರಿಯ ಒಂದು ಸಮಿತಿಯ ಅವಶ್ಯಕತೆ ಇತ್ತೇ? 


>= ಶಿಕ್ಷಣವನ್ನು ಜಾಗತೀಕರಣಗೊಳಿಸಬೇಕೆಂದು ಶಿಫಾರಸ್ಸು ಮಾಡುತ್ತದೆ. 
ಇದಕ್ಕೆ ಹೇಗೆ ಪ್ರಶಿಕ್ರಯಿಸಬೇಕು? ಈ ಸಮಿತಿ ನೇರವಾಗಿಯೇ ಉನ್ನತ 
ಶಿಕ್ಷಣವನ್ನು ವಿದೇಶಿ ಬಂಡವಾಳ ಹೂಡಿಕೆಯ ಉದ್ಯಮವನ್ನಾಗಿ ಪರಿಗಣಿಸಿದಂತಿದೆ. 
ಜಾಗತಿಕ . ಮಾರುಕಟ್ಟೆಗೆ ಅನುಗುಣವಾಗಿ ನಮ್ಮ ಉನ್ನತ ಶಿಕ್ಷಣವನ್ನು 
ರೂಪಿಸಬೇಕೆಂದು ಬಯಸುವ ಈ “ಹೊಸ ಶಿಕ್ಷಣ ನೀತಿ” ನಿಜಕ್ಕೂ ನಮ್ಮ 


೬೦ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


| 
' 
| 
' 


ಶಿಕ್ಷಣ ನೀತಿಗೆ, ಹೊಸ ಬದಲಾವಣೆಗಳಿಗೆ, ಹೊಸ ಚಿಂತನೆಗಳಿಗೆ ಮರಣ 
ಶಾಸನದಂತಿದೆ. 


ಉಪಸಂಹಾರ 


ಕಡೆಯದಾಗಿ “ಹೊಸ ಶಿಕ್ಷಣ ನೀತಿ ೨೦೧೬” ಪಲಾಯನವಾದವನ್ನೇ 
ಸೂಚಿಸುತ್ತದೆ. ಇದಕ್ಕೆ ಯಾವುದೇ ಬಗೆಯ ನೈತಿಕ, ಸಾಮಾಜಿಕ ಪರಿವರ್ತನೆಯ, 
ಸಾಮಾಜಕ ನ್ಯಾಯದ, ಹೊಸ ಪಠ್ಯಕ್ರಮಗಳ, ಶಿಕ್ಷಣದ ರಾಷ್ಟ್ರೀಕರಣದ 
ಹಶಯಗಳಾಗಲಿ. ಅದಕ್ಕೆ ಭದ್ರ ತಳಹದಿಯಾಗಲೀ "ಇಲ್ಲವೇ ಇಲ್ಲ. ನವ 
ಉದಾರೀಕರಣದ ಎಲ್ಲಾ ಬ೦ಡವಾಳಶಾಹಿ ಲಕ್ಷಣಗಳನ್ನು ಅನುಮೋದಿಸುವ 
ಈ ಹೊಸ ಶಿಕ್ಷಣ ನೀತಿಯು ಶಿಕ್ಷಣವನ್ನು ಸರಕನ್ನಾಗಿಸುವ ಯೋಜನೆಗಳಿಗೂ 
ಸಹಮತ ವ್ಯಕ್ತಪ ಡಿಸುತ್ತದೆ. ಶಿಕ್ಷಣದ ರಾಷ್ಟ್ರೀಕರಣದ ಕುರಿತಾಗಿ ಏನನ್ನೂ 
RR pe ಸಮಿತಿ ಖಾಸಗಿ ಶಿಕ್ಷಣದ ಲಾಬಿಯ ಕೋಟೆಯೊಳಗೆ 
ಅವಿತುಕೊಂಡು ಈ ಶಿಕ್ಷಣ ನೀತಿಯನ್ನು ರೂಪಿಸಿದೆ. ಅಷ್ಟರಮಟ್ಟಿಗೆ ಈ ಹೊಸ 
ಶಿಕ್ಷಣ ನೀತಿಯು ಖಾಸಗೀಕರಣದ ಪರವಾಗಿದೆ. ಸಂಘ ಪರಿವಾರದ 
ವಿಚಾರಶೂನ್ಯ ರಾಷ್ಟ್ರೀಯವಾದದ ಚಿಂತನೆಯನ್ನು ಸಮರ್ಥಿಸುತ್ತದೆ. ಈ 
ಸಮಿತಿಯು ಪದೇ ಪದೇ ಹೇಳುವ “ಮೌಲ್ಯಗಳು, ಗುಣಮಟ್ಟ ಕೌಶಲ್ಯ” ಎನ್ನುವ 
ವಿಚಾರಗಳು ಪರೋಕ್ಷವಾಗಿ ಆರೆಸ್ಸಸ್‌ನ ಸನಾತನಮ್‌ ಸಿದ್ಧಾಂತಗಳನ್ನು 
ಮತ್ತೊಮ್ಮೆ ಪ್ರತಿಪಾದಿಸುತ್ತವೆ 


ಇತ್ತೀಚೆಗೆ ಅಲಹಾಬಾದ್‌ ಹೈಕೋರ್ಟ “ಪ್ರಾಥಮಿಕ ಶಿಕ್ಷಣ”ದ ಮಹತ್ವದ 
ಕುರಿತಾಗಿ, ಸರ್ಕಾರಿ ಶಾಲೆಗಳ ಕುರಿತಾಗಿ ನೀಡಿದ ಐತಿಹಾಸಿಕ ತೀರ್ಪನ್ನು ಈ 
ಹೊಸ ಶಿಕ್ಷಣ ನೀತಿ ಎಲ್ಲಿಯೂ ಪ್ರಸ್ತಾಪಿಸಿಲ್ಲ ಮತ್ತು ಅದನ್ನು ತನ್ನ ಅಧ್ಯಯನಕ್ಕೆ 
ಬಳಸಿಕೊಂಡಿಲ್ಲ. ಏಕೆಂದರೆ ಪ್ರ ತೀರ್ಪು ಸರ್ಕಾರಿ ಉದ್ಯೋಗದಲ್ಲಿರುವವರೆಲ್ಲರೂ 
ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು "ತೀರ್ಪನ್ನು ನೀಡಿ ಆ 
ಶಾಲೆಗಳ ಹರಣದ ಪರವಾಗಿದ್ದರೆ ಈ ಸಮಿತಿ Hr ಲಾಬಿಗಳ 
ಪರವಾಗಿದೆ. ಈ ಹೊಸ ಶಿಕ್ಷಣ ನೀತಿಯು ನೆರೆಹೊರೆ ಶಾಲಾ ವ್ಯವಸ್ಥೆ ಕೆಯ 
ಕುರಿತಾಗಿ ಮಾತನಾಡುವುದಿಲ್ಲ. “ಮಾನ ಶಿಕ್ಷಣದ ಕುರಿತಾಗಿ ಮಾತನಾಡುವುದಿಲ್ಲ. 


ಕಳೆದ ಎರಡು ದಶಕಗಳಿಂದ ಎಲ್ಲಾ ಸರ್ಕಾರಗಳು ಪ್ರಶಿಪಾ ದಿಸುವ ಮುಕ್ತ 
ಮಾರುಕಟ್ಟೆ ಆರ್ಥಿಕ ನೀತಿ, ಜಾಗತೀಕರಣ, ಖಾಸಗೀಕರಣ ಮತ್ತು ಹೆಚ್ಚಿನ 
ಸೌಲಭ್ಯಗಳ ನೀತಿಯಂತೆಯೇ ಈ ಹೊಸ ಶಿಕ್ಷಣ ನೀತಿಯು ಸ ಅದರ 


ಪಡಿಯಚ್ಚು 
ಕ್ರ 


ಸಂಕ್ರಮಣ ೪೨೮ / ಜುಲೈ ಇಆಗಸ್‌ ಕ ೨೦೧೬ ೬೧ 


| ಪುಸ್ತಕ ಪರಿಚಯ | 
ಕೇಂದ್ರ ಅಕಾಡೆಮಿ : ನಾಲ್ಕು ಅನುವಾದಿತ ಕೃತಿಗಳು 


೧. ಎಲ್ಲಕ್ಕಿಂತ ದೀರ್ಫ ರಾತ್ರಿ - (ಓರಿಯಾ) ಚಂದ್ರಶೇಖರ ರಥ್‌, 
ಅನು : ಸ್ನೇಹಲತಾ ರೋಹಿಡೇಕರ್‌. 


4 ಬ್ರಹ್ಮರ್ಷಿ ಶ್ರೀ ನಾರಾಯಣಗುರು - (ಮಲಯಾಳಿ) ಟಿ. ಭಾಸ್ಕರನ್‌, 
ಅನು : ಪಾರ್ವತಿ ಜಿ. ಐತಾಳ. 


'೩ಿ ಇಸ್ಮತ್‌ ಚುಗ್ತಾಯಿ - (ಇಂಗ್ಲೀಷ್‌) ಎಂ. ಅಸ ಸದುದ್ದೀನ್‌ 
ಅನು : ಫಕೀರ್‌ ಮುಹಮ್ಮದ್‌ ಕಟ್ಟಾಡಿ 


೪, ಉರಿಯುತಿರುವ ಹೂಬನ - (ತೆಲುಗು), ಸಲಿಂ 
ಅನು : ಜಿ. ವೀರಭದ್ರಗೌಡ 


ಪ್ರೊ. ಚಂದ್ರಶೇಖರ ರಥ್‌ ಅವರ ಪ್ರಸ್ತುತ "ಎಲ್ಲಕ್ಕಿಂತ ದೀರ್ಫ ರಾತ್ರಿ' 


ಸಂಕಲನದಲ್ಲಿ ಕೆಲವು ಕಥೆಗಳು ಸಂಕೇತಗರ್ಬಿತವಾಗಿ ಆಧ್ಯಾತ್ಮಿಕ ರೂಪ ಪಡೆದು ' 


ನಿಗೂಢತೆಯನ್ನು ಕಾಪಿಟ್ಟುಕೊಳ್ಳಲು ಯತ್ನಿಸುತ್ತವೆ. ಮತ್ತೆ ಕೆಲವು ಕಥೆಗಳಲ್ಲಿ 
ಮನುಷ್ಯನ ಒಳ್ಳೆಯ ಮತ್ತು ಕೆಡುಕಿನ ಸ್ವಭಾವಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸಲಾಗಿದೆ. 


ಈ ಎಲ್ಲ ಕಥೆಗಳಲ್ಲಿ ಪಾತ್ರ ಮತ್ತು ಸನ್ನಿವೇಶಗಳನ್ನು ಮನೋಜ್ಞವಾಗಿ 


ಚಿತ್ರಿಸಿರುವ ಲೇಖಕರು | ಓದುಗರಿಗೆ ಮನರಂಜನೆಯ ಜೊತೆಗೆ ವೆ ೈಚಾರಿಕತೆಯನ್ನೂ 
ಉಣಬಡಿಸಿದ್ದಾರೆ. 


ಬರಹದ ಜೊತೆಗೆ ಚಿತ್ರಕಾರರಾಗಿ ಮತ್ತು ಶಿಲ್ಪಿಯಾಗಿ ಪ್ರಾವೀಣ್ಯತೆಯನ್ನು 
ಪಡೆದಿರುವ ಲೇಖಕರು ಆಧ್ಯಾತ್ಮವನ್ನು ತಮ್ಮ ಬರವಣಿಗೆಯ" ಕೇಂದ್ರ 
ಪ್ರಜ್ಞೆಯಲ್ಲಿರಿಸಿದ್ದಾರೆ. “ತಿಳಿಛ ಮಹಾಪಾತ್ರ ಕಥೆಯಲ್ಲಿ" ದೈವಭಕ್ತನೊಬ್ಬ ಎದುರಿಸುವ 
ಬಿಕ್ಕಟ್ಟುಗಳನ್ನು ಕಣ್ಣಿಗೆ ಕಟ್ಟುವಂತೆ ತೆರೆದಿಡಲಾಗಿದೆ. ಜಗನ್ನಾಥ ಅಂಗ 
ಪೂಜಗಾಗಿ ನಿಯುಕ್ತನಾಗಿದ್ದ “೨೪ಿಛ ಮಹಾಪಾತ್ರ ತನ್ನ ಭಕ್ತಿಯನ್ನು ತಾನೇ 
ಕಠಿಣವಾಗಿ ಪರೀಕ್ಷಿಸುತ್ತ “ಅಧಮನಾದ ಈ ದಾಸನ ಅಪರಾಗಳ! ಕ್ಷಮೆ 
ಇರಲಿ ಪ್ರಭು. ಅಂತವಲ್ಲದ ನಿನ್ನ ಪದ್ಧತಿಗಳು ನನಗೆ ಗೊತ್ತಿಲ್ಲ. ನಿನ್ನ ಅಂಗ 
yk ನಾನು ಯಾವ ರೀತಿ ಹು? ನಿನ್ನ ಸೇವೆಯಲ್ಲಿ ದುಡಿಯಲಿಕ್ಕ 

ಸಮರ್ಥನೇ?”' ಎಂದು ಆತ್ಮಶೋಧ ಮಾಡಿಕೊಳ್ಳುತ್ತಾನೆ. ಪ್ಲಾಂಚಟ್‌ 


| ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ವಿದ್ಯೆಯನ್ನು ಕಲಿತಿರುವುದಾಗಿ ಹೇಳಿಕೊಂಡಿರುವ ಲೇಖಕರು ಇಲ್ಲಿನ ಮೂರು 
ಕಥೆಗಳಲ್ಲಿ ಎರ ಆತ್ಮವನ್ನು ಕಥಾವಸ್ತುವನ್ನಾಗಿ ಬಳಸಿದ್ದಾರೆ. "ಪ್ರಶ ವಾಚಕ' 
ಕಥೆಯು. ಅಂಥ ವಿಷಯವನ್ನು ಒಳಗೊಂಡಿದ್ದು re ತನ್ನ 
ಕುತೂಹಲವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕಥನದುದ್ದಕ್ಕೂ ಮನುಷ್ಯ 


ಪಾತ್ರ ಯಾವುದು. ಪ್ರೇತ ಯಾವುದು ಎಂದು ಓದುಗ ನಿರಂತರ ಗಲಿಬಿಲಿಗೊಳ್ಳುವಂತೆ 
ಮಾಡಿದ್ದಾರೆ. 


“ದೀನಬಂಧು ದಾಸ್‌” ಕಥೆಯಲ್ಲಿ ಮನುಷ್ಯ ಸಂಬಂಧಗಳನ್ನು ಮೂರ್ತತೆಯಿಂದ 
ಅಮೂರ್ತತೆಯೆಡೆಗೆ ಒಯ್ಯುವಂತಹ Bodice ಸನ್ನಿವೇಶಗಳು 
ಕಾಣಿಸಿಕೊಳ್ಳುತ್ತವೆ. ಧರ್ಮವನ್ನು ಆಶ್ರಯಿಸಿದ್ದ ಪರಿವಾರವೊಂದು ತನ್ನ ಕಷ್ಟ- 
ಸುಖ, ಮಾನಾಪಮಾನ, ಆಪತ್ತು ವಿಪತ್ತುಗಳಿಗೆಲ್ಲ ಒಂದೇ ಭರವಸೆ ಯನ್ನು 
ಇಟ್ಟುಕೊಂಡಿರುತ್ತದೆ. ಅದುವೇ ದೇವರು. ಮಗನ ಸಾವಿನಂತಹ ಸಂದಿಗ್ಗ 
ಪ್ರಸಂಗದಲ್ಲಿ ಬಾಗಿಲಿಗೆ ಹಸಿದು ಬರುವ ಸನ್ಯಾಸಿಯನ್ನು ಇಡೀ ಕುಟುಂಬವು 
ಉಪಚರಿಸುವ ರೀತಿ ಕಲ್ಲನೆಗೆ ಮೀರಿದ್ದಾಗಿದೆ. ಅತಿಥಿ ಸತ್ಕಾರವನ್ನು ತಮ್ಮ 
ಬದುಕಿನ ಪರಮ ಗುರಿಯೆಂದು ತಿಳಿದ ಸಂಸಾರಿಕರು ಸನ್ಯಾಸಿಯಲ್ಲಿ 
ದೇವರನ್ನು ಕಾಣುತ್ತ ಆತನ ಎಲ್ಲ ಪರೀಕ್ಷೆಗಳನ್ನು ಗೆಲ್ಲುತ್ತಾರೆ. ಇದರಿಂದ 
ಸಂತುಷ್ಠನಾದ ಪ್ರಯಾಣಿಕ ದೇವರ ಸಮನಾಗಿ ಕುಟುಂಬಕ್ಕೆ ಒದಗಿಬಂದ 
ಸಂಕಷ್ಟವನ್ನು ಪರಿಹರಿಸಿ ಕಣ್ಮರೆಯಾಗುತ್ತಾನೆ. ಲೌಕಿಕ ಪ್ರಪ೦ಚದಲ್ಲಿದ್ದುಕೊಂಡು 
ಪಾರಮಾರ್ಥಿಕ ತತ್ವಗಳನ್ನು ಸಿದ್ಧಿಸಿಕೊಳ್ಳುವ ವಸ್ತುವನ್ನೊಳಗೊಂಡ ಈ ಕಥೆ 
ಬಹುತೇಕ ಕಡೆ ೩086೩೦! ಆಗಿ ಮೂಡಿ ಬಂದಿದೆ. 


“ಆ ಕಟ್ಟಡವು ಕೊಬ್ಬು ತುಂಬಿದ ಮಾಂಸವನ್ನು ಅತಿಯಾಗಿ ಸೇವಿಸಿಬಿಟ್ಟು ತನ್ನ 
ಮೈಯನ್ನು ತುಂಬ ಸ್ಥೂಲವಾಗಿ ಬೆಳೆಸಿಕೊಂಡ ರಾಕ್ಷಸನೊಬ್ಬ ಬೆಳದಿಂಗಳ 
ರಾತ್ರಿಯಲ್ಲಿ. ಆಕಳಿಸುತ್ತ ನಿಂತ ಹಾಗೆ ಇತ್ತು. ಅದರ ಈ ದೈತ್ಯಾಕಾರ 
ಆಕೃ ತಿಯಿಂದ ಹತ್ತಿರವಿದ್ದ ಬೇರೆ ಮಹಡಿಗಳು ತಾವು ತುಳಿತಕ್ಕೆ ಜಿ 
ಭಾವಿಸಿ ಕೀಳರಿಮೆಯನ್ನು ಅನುಭವಿಸುತ್ತಿದ್ದವು.' ಇದು ಚಂದ್ರಶೇಖರ್‌ ರಥ್‌ವರ 
ಭಾಷಾ ಬಳಕೆಯ ಪರಿ. "ಜಾಗತೀಕರಣದ ಹಿನ್ನೆ ಲೆಯಲ್ಲಿ ದಾಳಿಗೊಳಗಾಗಿರುವ 
ಬದುಕಿನ ಮೌಲ್ಯಗಳು ಮತ್ತು ಕನ್‌ ಸಂಬಂಧಗಳಿಗೆ ಒದಗಿರುವ 
ಸಿತಿಯನು  ಧ್ವಿಷೂರ್ಣವಾಗಿ ಇಲ್ಲಿ ಬಿಂಬಿಸಲಾಗಿದೆ. ಪಂಚತಾರಾ ಹೋಟಿಲ್ಲೊಂದರಲ್ಲಿ 
ದೇವಿಯ. ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಸಂಕಲ್ಪದ ಹಿ೦ದಿರುವ ವ್ಯಾಪಾರಿ 
ಬುದ್ದಿಯನ್ನು ಮತ್ತು ಅದಕ್ಕೆ ಗುವ ಸಂಪ್ರದಾಯಸ್ಥ ಶಿಲಿಯ ಪ್ರತಿಕ್ರಿಯೆಗೆ 
ಲೇಖಕರು ಸಸ ಸಂಕೀರ್ಣತೆಯನ್ನು ತಂದುಕೊಟ್ಟಿದ್ದಾರೆ. ಇತರರಿಗೆ ಬಾರದ 
ಕಲ್ಪನೆಗಳು, ದಕ್ಕದ ಪಾತ್ರ ವಿಶ್ಲೇಷಣೆ, ವಶೀಕರಣವಾಗದ ಶೈಲಿಯೊಂದು 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೬೩ 


ಲೇಖಕರಿಗೆ ಪ್ರಾಪ್ತವಾಗಿ ಭಿನ್ನ ದಾರಿಯ ಬರವಣಿಗೆ ಸಾಧ್ಯವಾಗಿದೆ. ಮೂಲ | 
ಕೃತಿಗೆ ಚ್ಯುತಿಯಾಗದಂತೆ ಅನುವಾದಕರು ಭಾಷಾಂತರ ಮಾಡಿದ್ದಾರೆ. 

* 1 
ಬ್ರಹ್ಮರ್ಷಿ ಶ್ರೀ ನಾರಾಯಣಗುರು ಎಂಬ ಟಿ. ಭಾಸ್ಕರನ್‌ರವರ ಮಲಯಾಳಿ 
ಕೃತಿಯು ಭಾರತೀಯ ಸ ಸಾಹಿತ್ಯ ನಿರ್ಮಾಪಕರು ಮಾಲಿಕೆಯಲ್ಲಿ ಪ್ರಕಟವಾದ ' 
ಮಸ್ತಕ ಪ ಪಾರ್ವತಿ ಜಿ. ಎತಾಳವರು ಹೇಳಿಕೊಂಡಂತೆ ಗಾತ್ರದಲ್ಲಿ ಚಿಕ್ಕದಾದರೂ 
ಅರ್ಥದ ಆಳ ವಿಸ್ತಾರದಲ್ಲಿ ಮಹತ್ತಿನ ಕೃತಿ. ತತ್ವಶಾಸ್ತ್ರದ ಉನ್ನತ ವಿಚಾರಗಳನ್ನು | 
ಅಳವಡಿಸಿಕೊಂಡ, ತಮಿಳು ಮಿಶಿತ, ಹಳೆಯ “ಲಯಾಳಿ ಭಾಷೆಯಲ್ಲಿ ' 
ಗುರುಗಳು ರಚಿಸಿದ ಶ್ಲೋಕಗಳನ್ನು ಕನ್ನಃ ಡಕ್ಕೆ ತರಲು ಪರಿಣಿತರ ಸಹಾಯವನ್ನು | 
ಪಡೆಯಬೇಕಾಯಿತೆಂದು ಪ್ರಾಮಾಣಿಕವಾಗಿ ಹೇಳಿಕೊಂಡಿದ್ದಾರೆ. ಅನುವಾದ | 
ಎನ್ನುವುದು ಸಾಹಿತ್ಯ ಪ್ರಕಾರದ ಸುಲಭ ಕೆಲಸವೆಂದುಕೊಂಡವರನ್ನು ಇದು 
ಚಿಂತನೆಗೆ ಹಚ್ಚುವ ಮಾತಾಗಿದೆ. 


ನಾರಾಯಣ ಗುರುಗಳು ಕೇರಳದ ಸಾಮಾಜಿಕ, ಸಾಂಸ್ಕತಿಕ, ಆರ್ಥಿಕ, ಶ್ರ ಶೈಕ್ಷಣಿಕ 
ಕ್ಷೇತ್ರಗಳಲ್ಲಿ ದೂರಗಾಮಿ ಹಾಗೂ ಶುಭಪ್ರದ ಪರಿವರ್ತನೆಗಳನ್ನು ತರಲು “ತಮ್ಮ 
ಬದುಕನ್ನೇ ಮುಡುಪಾಗಿಟ್ಟು ದಾರ್ಶನಿಕರು. ಅ೦ಧವಿಶ್ವಾಸ ಮತ್ತು ಇಂದತಹರಗಳ 
ಕತ್ತಲೆಯ ಕೂಪದೊಳಗೆ ಹೂತುಹೋಗಿದ್ದ ಕೇರಳದಲ್ಲಿ ಮೂಡಿಬಂದ 
ರಜತರೇಖೆ. ೧೮೫೬ ರಲ್ಲಿ ಉದಯಿಸಿದ ಮನೆಯವರ 'ಪ್ರೀತಿಯ “ನಾನು” 
ಏಕಾಂತ ಪ್ರಿಯತೆ, ಚಿಂತನಾ ಶೀಲತೆ, ಮಿತಭಾಷಿತ್ತ್ವ, ದೈವಭಕ್ತಿ. ಬುದ್ದಿವಂತಿಕೆಯಿಂದ 
ಇತರೆ ಮಕ್ಕಳಿಗಿಂತ ವಿಭಿನ್ನವಾಗಿ ಕಂಡ. ಯಜ್ಞೋಪವೀತ. ನಿರಾಕರಿಸಿದ ಬಾಲಕ 
ಬಸವನ ದಾರಿಯಲ್ಲಿ ಮುನ್ನ ಡೆದ ಗುರುಗಳು "ವಿದ್ಯಾಭ್ಯಾಸವನ್ನು ಪ ಪ್ರಾರಂಭಿಸಿ 
ಮಲಯಾಳಿ, ಸಂಸ್ಕೃತಗಳಲ್ಲದೇ ಮುಂದೆ ತಮಿಳಿನಲ್ಲೂ ಪಾಂಡಿತ್ಯ ಗಳಿಸಿದರು. 
ಈ ನಡುವೆ ಬಡವರು, ಅಸಹಾಯಕರು, ಮು ಜನರ ಒಡನಾಟ 
ಮುಂದುವರೆದಿತ್ತು. ಮುಂದೆ ನಾಗರಕೋವಿಲಿಗೆ ಹತ್ತಿರದ ಮರುತ್ವಮಲೆಯ 
ಪರ್ವತ ಶಿಖರದಲ್ಲಿ ಒಂದು ವರ್ಷ ತಪಸ್ಸು ಮಾಡಿದರು. ಇದೆಲ್ಲ ನೋಡಿದರೆ 
ಅವರಿಗೆ ತೀವ್ರವಾದ ಆತ್ಮದರಿವಿನ ಹಸಿವಿತ್ತೆಂದು ತೋರುತ್ತದೆ. ಒಂದು ಕಡೆಗೆ 
ಹೀಗೆ ಧೃಢವಾದ ಏಕಾಗ್ರತೆ, ಮತ್ತೊಂದು ಕಡೆ ದೀನ-ದಲಿತ-ಅಸಹಾಯಕರ 
ನೋವಿಗೆ ಸ್ಪಂದಿಸುವ ಜೀವಪರತೆಗಳೆರಡರ ನಡುವೆ ಗುರುವಿನ ಜಾಗೃತ 
ಮನಸ್ಸು ಹರಿದಾಡುತ್ತಿತ್ತೆ೦ಬುದೂ ಅಪ್ಪೇ ಸತ್ಯ 


೧೯೧೮ರಲ್ಲಿ ಇಂದಿನ ಶ್ರೀಲಂಕಾ ದೇಶಕ್ಕೆ ಭೇಟಿ ನೀಡುವಾಗ ಶಿಷ್ಯರ 
ಒತ್ತಾಯದ. ಮೇರೆಗೆ ಮೊದಲ ಬಾರಿಗೆ "ಖಾದಿ ತೊಟ್ಟರು. ಗಾಂಧೀಜಿ 


ve ಸಂಕ್ರಮಣ ೪೨೮ / ಜುಲೈ ಇಆಗಸ್‌ ಸ್‌ ೨೦೧೬ 


ಕರೆಯಂತೆ ವೈಕ್ಯಂ ಸತ್ಯಾಗ್ರಹ ಪ್ರಾರಂಭವಾದಾಗ ಗುರುಗಳು ಸಂಪೂರ್ಣ 
ಬೆಂಬಲ ಹತ 


ಯಾವ ಸಂಗತಿಗಳನ್ನೂ ವೈಭವೀಕರಿಸದೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಲೇಖಕರು 
ಗುರುಗಳ ಜೀವನ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದು. ಪುಸ್ತಕದ ಹೆಚ್ಚಿನ ಭಾಗವನ್ನು 
ಅವರ ಸಾಮಾಜಿಕ ಸೇವೆ, ತತ್ವ-ಸಂದೇಶಗಳು, "ಸಾಹಿತ್ಯಕ, ಸಾಧನೆಗಳ ಚರ್ಚೆಗೆ 
ಮೀಸಲಿಟ್ಟಿದ್ದಾರೆ. ಮಲಯಾಳ ಕಾವ್ಯ, ಅನುವಾದಗಳು ಗದ್ಯ ಕೃತಿಗಳು, 
ಉಪದೇಶ ಕೃತಿಗಳು, ಸ್ತೋತ್ರಗಳು, ದಾರ್ಶನಿಕ ಕೃತಿಗಳು, ಎಂಬ ಅಧ್ಯಾಯಗಳಲ್ಲಿ 
ಅವರ ಅನೇಕ ಕೃತಿಗಳನ್ನು ಪರಿಚಯಿಸುವ ಪ್ರಯತ್ನವಿದೆ. 


ಸಂಕೀರ್ಣವಾದ ವಿಷಯಗಳನ್ನು ಸರಳವಾಗಿ ವರ್ಗೀಕರಿಸಿ ಓದುಗನಿಗೆ 
ಗುರುಗಳ ಬದುಕಿನ ಸಾರ ದಕ್ಕುವಂತೆ ಲೇಖಕರು ಬರವಣಿಗೆಯನ್ನು 
ನಿರ್ವಹಸಿದ್ದಾರೆ. ಮಲಯಾಳಿ ಸ್ತೋ ತ್ರಗಳನ್ನು ಪದ್ಯಗಳನ್ನು ಕನ್ನಡ ಪಠ್ಯದಲ್ಲಿಟ್ಟು 
ನಂತರ ಅದರ ಭಾವಾರ್ಥವನ್ನು "ಅನುವಾದಕರು ನೀಡಿದ್ದಾರೆ. ರುಗಳ ಎಲ್ಲ 
ಕೃತಿಗಳ ಪಟ್ಟಿಯನ್ನು ಪ್ರಕಾರವಾರು ವಿಂಗಡಿಸಿ ನೀಡಲಾಗಿದೆ. ಬಹುತೇಕ 
ಕೃತಿಗಳು ಮಲಯಾಳಿ ಮತ್ತು ಸಂಸ್ಥೃತದಲ್ಲಿದ್ದರೆ, ಕೆಲವು ತಮಿಳಿನಲ್ಲೂ ಇವೆ. 
ದೀರ್ಥವಾದ ಆಕರ ಗ್ರಂಥಸೂಚಿ ಸಾಹಿತ್ಯಾಭ್ಯಾಸಿಗಳಿಗೆ ಅನುಕೂಲಕರವಾಗಿದೆ. 


ತೀ 


ಇಸ್ಮತ್‌ ಚುಗ್ತಾಯಿ ಉರ್ದು ಸಾಹಿತ್ಯದ ದಿಟ್ಟ ಮತ್ತು ಬಂಡಾಯ ಧ್ವನಿಯ 
ಬರಹಗಾರ್ತಿ. ತನ್ನ ಕಾಲದ ಉರ್ದು ಭಾಷೆಯ ಸೃಜನಶೀಲ ಬರಹಗಾರರಲ್ಲಿ 
ವಿಶಿಷ್ಟ ಸ ಸ್ಥಾನ AE ಇಪ್ಪತ್ತನೆಯ ರಾ ಅತ್ಯಂತ ವಿವಾದಾತ್ಮಕ 
ಲೇಖಿಕಿಯೆಂಬ ಹಣೆಪಟ್ಟಿ. ಕೆ. ಎ. ಅಬ್ಬಾಸ್‌, ಪ್ರೇಮಚಂದ್‌, ನಾನಂದೆ 
ಬೇಡಿ, ಕೃಷಣ್‌ ಚಂದ್‌, ಸಾದತ್‌ ಹಸ ನ್‌ 'ಮಂಟೋರರ ಸಮಕಾಲೀನರು. 
ತಮ್ಮ ಸೃಜನಶೀಲ ಅಭಿವ್ಯಕ್ತಿಗೆ ಆಯ್ದುಕೊಂಡ ವಸ್ತುಗಳೆಂದರೆ ಯಾರ 
ಅನುಭವಕ್ಕೂ ಸಿಗದ ಮಹಿಳೆಯರ ವೈಯಕ್ತಿಕ ಲೋಕದ `ರಹಸ್ಯಗಳು. ಹಲವು 
ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳೆಯರ ನಿಗೂಢ ಟೋಕವೂನದು 
ಅನಾವರಣಗೊಂಡರೆ, ಅವರ ಒಟ್ಟು ಸಾಹಿತ್ಯದ ಉರ್ದು ಆಡುಭಾಷೆ ಮತ್ತು 
ವಿಭಿನ್ನ ನಿರೂಪಣಾ ಶೈಲಿ "ಓದುಗಳು ಮತ್ತು ವಿಮರ್ಶಕರನ್ನು 


ಮಂತ್ರಮುಗ್ಗಗೊಳಿಸಿದವು. 


ಮುಂದೆ, ಸಾಹಿತ್ಯ ಸಂದರ್ಭದಲ್ಲಿ ಲೇಖಕಿ : ಕಾದಂಬರಿಗಳು ; ಸಣ್ಣ ಕಥೆಗಳು 
ಮತ್ತು ಕಿರು ಕಥೆಗಳು ; ಇನ್ನಷ್ಟು ಮಾಹಿತಿ; ಹೀಗೆ ನಾಲ್ಕು ಅಧ್ಯಾಯಗಳಲ್ಲಿ 
ಇಸ್ಕತ್‌ ಚುಗ್ರಾಯಿಯವರ ಬದುಕು-ಬರಹವನ್ನು ದಾಖಲಿಸುವ ಪ್ರಯತ್ನ 


ಸಾಗಿದೆ. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ek 


ಚುಗ್ತಾಯಿಯವರ ಹೆಚ್ಚಿನ ಬರಹಗಳಲ್ಲಿ ವೈಯಕ್ತಿಕ ಬದುಕಿನ ಘಟನೆಗಳೊಂದಿಗಿನ 
ಸಂಬಂಧ ಮತ್ತು ಅನುಭವದ ಎಳೆಗಳನ್ನು ಯುತ ಅವರೇ ಹೇಳಿಕೊಂಡಂತೆ 
ಅವರ ವಂಶದ ಮೂಲ ಭಾರತದ ಮೇಲಿನ ಆಕ್ರಮಣಕಾರ ಮಂಗೋಲದ 
ಚಂಗಿಸ್‌ಖಾನ್‌ನ ವಂಶದೊಂದಿಗೆ ಕೂಡಿಕೊಂಡಿದೆ. 


ಬಾಲ್ಯದಲ್ಲಿಯೇ ಮನೆಯ ಕೆಲಸಗಾರರು, ಪರಿಚಾರಿಕೆಯರ ಮಕ್ಕಳೊಂದಿಗೆ 

ಸ್ನೇಹ ಬೆಳೆಸಿದ್ದ ಚುನ್ನಿಗೆ ಬಡವರ್ಗದವರ ನೋವು, ಹಸಿವು, ಶೋಷಣೆ ಮತ್ತು 
ಬಹಳ ಮುಖ್ಯವಾಗಿ “ಮಹಿಳೆಯರ ಸ್ಥಿತಿಗತಿಗಳು ಅರ್ಥವಾಗಿ ಇದರ ಅರಿವು 
ಸ್ವತಂತ್ರ ಚೈತನ್ಯ ದಿಟ್ಟ ವ್ಯಕ್ತಿತ್ತ ಉತ್ತಮ ಶಿಕ್ಷಣದಿ೦ದ ಮಾತ್ರ ಮಹಿಳಾ 
ನಿಮೋಚನೆ ಸ "ಸಾಧ್ಯವೆಂಬ ಧೃಢ ೬ ವಿಶ್ವಾಸ ಅವರಲ್ಲಿ ಒಡಲೂಡಲು ಕಾರಣವಾಯಿತು. 


a a ಎ. 


"ಅ೦ಗಾರೆ', ಅಂದರೆ ಕೆಂಡ ಎಂಬ ಹಲವು ಲೇಖಕರ ಕಥಾ ಸಂಕಲನ ಪ್ರಕಟಿಸಿ ' 


ಸಮಾಜದಲ್ಲಿ ಸಂಚಲನ ಮೂಡಿಸಿದ್ದಲ್ಲದೆ ಸಂಪ್ರದಾಯವಾದಿಗಳ ವಿರೋಧವನ್ನು 
ಕಟ್ಟಿಕೊಳ್ಳಬೇಕಾಯಿತು. ಆ ಪೈಕಿ ಅವರ ಮೇಲೆ ಅಗಾಧ ಪ್ರಭಾವ ಬೀರಿದವನು 
ಐರಿಷ್‌ "ಬರಹಗಾರ ಜಾರ್ಜ್‌ ಬರ್ನಾಡ್‌ ಷಾ. 


ಅವರ ಹನ್ನೊಂದು ಕಾದಂಬರಿಗಳ ಪೈಕಿ ತೇಡಿ ಲಕೀರ್‌ ಉತ್ತಮ ಕಾದಂಬರಿ. 
ತೃತೀಯ ಪುರುಷ ನಿರೂಪಣೆಯಲ್ಲಿರುವ ತೇಡಿ ಲಕೀರ್‌, ಆತ್ಮಕಥೆ ಮತ್ತು 
ಕಲ್ಪನಾಶಕ್ತಿಯ ಮಿಶ್ರಣವಾಗಿದ್ದು ಶಮ್ಮಾನಳ ಸಂವೇದನೆಗಳು, ಅದಕ್ಕೆ ಸಿಗುವ 
ಪ್ರತಿಸ್ಪ೦ದನೆಗಳ ಸುತ್ತ ಹೆಣೆಯಲಾಗಿದೆ. ಎದುರಿಗೆ ಕಾಣುವುದೆಲ್ಲವೂ ವಂಚನೆ, 
ಸಾಮಾಜಿಕ ಮೌಲ್ಯಗಳು ಸ್ವಂತ ಲಾಭಕ್ಕಾಗಿ ತೋರುವ ಸೋಗಿನ ಪರದೆಯೆಂದೂ 
ಕಾಮದ ಆಸಕ್ತಿಯೊಂದೇ ಮನುಷ್ಯನ ಪ್ರಾಥಮಿಕ ಬೇಡಿಕೆ ಹಾಗೂ ಆಂತರಿಕ 
ಪ್ರಚೋದನೆಯಾಗಿದೆ ಮತ್ತು ಎಲ್ಲ ಕುತಂತ್ರಗಳಿಗೆ ಕಾರಣವಾಗಿದೆ ಎಂಬ 
ನಿಲುವು ಈ ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. 


ಆರಂಭಿಕ ದಿನಗಳಲ್ಲಿ ಬರೆದ “ಲಿಹಾಫ್‌' (ಕೌದಿ) ಸಣ್ಣಕತೆಯು ಆ ದಿನಗಳಲ್ಲಿ 
ಬರಹಗಾರರು ಅನ್ವೇಷಿಸಿದ, ವ್ಯಕ್ತಪಡಿಸಲು ಮುಜುಗುರಪ ಡುವ ಮಹಿಳೆಯರ 
ಸೂಕ್ಷ್ಮ ಸಂಗತಿಗಳನ್ನೊಳಗೊಂಡಿದೆ. ಸ ಸಂಪ್ರದಾಯಸ್ಥರು ಮಾತ್ರವಲ್ಲ ಕಲಾಭಿಜ್ಞರು, 
ವಿಮರ್ಶಕರು ಆ ರಚನೆಯನ್ನು ಅಶ್ಲೀಲವೆಂದು ಜರಿದರು. ಈ 'ಕಥೆಯಿಂದಾಗಿ 
ಲೇಖಕರು ಲಾಹೋರ್‌ ಕೋರ್ಟಿನ ಮೆಟ್ಟಿಲೇರಬೇಕಾಗಿ ಬಂತು. 


ಈ ಎಲ್ಲ ಅಂಶಗಳನ್ನು ಲೇಖಕರು ಸಂದರ್ಭಾನುಸಾರ ಸೂಕ್ತ ವಿವರಣೆಯೊಂದಿಗೆ 


ವಿಶದೀಕರಿಸಿದ್ದಾರೆ. ಬ ಗ! ಕೃತಿಯುದ್ದಕ್ಕೂ ಇರುವ ಕಾನುಣಿತ ದೋಷಗಳನ್ನು 
ಸರಿಪಡಿಸಿಕೊಂಡಿದ್ದರೆ ಓದುಗನಿಗಾಗುವ ಕಿರಿಕಿರಿಯನ್ನು ತಪ್ಪಿಸಬಹುದಿತ್ತು. 


ತೀ 


೬೬ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


“ಉರಿಯುತ್ತಿರುವ ಹೂಬನ' ಸಲೀಂ ಅವರ ತೆಲುಗು ಕಾದಂಬರಿ. ಅನೇಕ 
ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ ಸಲೀಂ ಅವರು ತಮ್ಮ ವಸ್ತು ನಾವಿನ್ಯತೆ, 
ಪಾಸಂಗಿಕತೆ, ಶಿಲ್ಪ "ಪ್ರಾವೀಣ್ಯತೆ. ವೈಯಕ್ತಿಕ ಪ್ರತಿಭೆ ಮುಂತಾದ ರಾಚನಿಕ 
ವಃ ಶಿಷ್ಟ್ಯಗಳಿಂದ ಪರಿಚಿತರು. ಒಂದು ಸಾಮಾಜಿಕ ಕ್ಲಿಷ್ಟಕರವಾದ ವಾಸ್ತವವನ್ನು 
ಕೈಗೆತ್ತಿಕೊಂಡು, ಅದರ ಚರ್ಚೆಗೆ ಕಾರಣವಾದ ಸಮಸ್ಯೆಯನ್ನು ಸ್ಪರ್ಶಿಸಿ, 
ಕಲ್ಪನೆಯನ್ನು ಕಲಾತ್ಮಕವಾಗಿ ವಾಸ್ತವಗೊಳಿಸುವುದು ಅವರ ಬರವಣಿಗೆಯ 
ಲಕ್ಷ ಣ. ಪ್ರಸ್ತುತ ಕಾದಂಬರಿಯಲ್ಲಿ ಏಡ್ಸ್‌ ರೋಗವು ಭಾರತದಂತಹ ರಾಷ್ಟ್ರದಲ್ಲಿ 
ಸೃಷ್ಟಿಸುವ ಕೌಟುಂಬಿಕ, ಸಾಮಾಜಿಕ ಆರ್ಥಿಕ, ಮಾನಸಿಕ ಸಮಸ್ಯೆಗಳಿಗೆ 
ಒಳಗಾದ ಬದುಕುಗಳ ದಾರುಣತೆ ಚಿತ್ರಿತವಾಗಿದೆ. ಮತ್ತೊಂದೆಡೆ ಈ ತಲ್ಲಣದ 
ಹೊರತಾಗಿಯೂ ಮಿಡಿಯುವ ಮಾನವೀಯತೆ ಮತ್ತು ಪಾಲಿಸ ಬೇಕಾದ 
ಆದರ್ಶಗಳು ತೆರೆದುಕೊಂಡಿವೆ. ಇವೆರಡು ವಿಭಿನ್ನ ಎಳೆಗಳು ಒಂದಕ್ಕೊಂದು 
ಹೊಸೆದುಕೊಂಡು ಜೀವಮುಖಿಯಾಗಿ ಬದುಕನ್ನು ಮುಂದೊಯ್ಯುವ ಸೂತ್ರವಾಗಿ 
ಪರಿಣಮಿಸಿವೆ. 


ಕಾದಂಬರಿಯಲ್ಲಿ ಲೇಖಕರು ಪ್ರಸ್ತುತ ಸಮಸ್ಯೆಗೆ ಈಡಾದ ಎರಡು ರೀತಿಯ 
ಸಾಮಾಜಿಕ ಹಿನ್ನೆಲೆಯ ಕುಟುಂಬಗಳ ಸಂಕಟಗಳನ್ನು alternative ಆಗಿ 
ಚರ್ಚಿಸುತ್ತ ಹೋಗಿದ್ದಾರೆ. 


ಇವೆರಡು ಸಾಮಾಜಿಕ ವಿನ್ಯಾಸಗಳ ಮೂಲಕ ಏಡ್‌ನಂತ ರೋಗಕ್ಕೆ ವೈದ್ಯಕೀಯ 
ಚಿಕಿತ್ಸೆಗಿಂತ ಮಾನವೀಯ ನೆಲಗಟ್ಟಿನ ಸಂದನೆಯೇ ಉತ್ತಮ ಹಕಿಜಾರಬಂದು 
ಪ್ರತಿಪಾದಿಸುವಲ್ಲಿ ಕಾದಂಬರಿಯು ಸಂಪೂರ್ಣ ಯಶಸ್ವಿಯಾಗಿದೆ. ಕೃತಿಯುದ್ದಕ್ಕೂ 
ಲೇಖಕರು ಏಡ್ಸ್‌ ರೋಗಕ್ಕೆ ಸಂಬಂಧಿಸಿದ ಬಹಳಷ್ಟು ವೈಜ್ಞಾನಿಕ ಸತ್ಯವನ್ನು 
ಶೈಕ್ಷಣಿಕ ಮಾದರಿಯಲ್ಲಿ ತಿಳಿಸಿಕೊಡುತ್ತಾರೆ. ಮೂಲ- ಲೇಖಕರು ಪ್ರಾದೇಶಿಕ 
ಭಾಷೆಯನ್ನು ಬಳಸಿದಂತೆ ಅನುವಾದಕರು ಕೂಡ ಕನ್ನಡದ ಭಾಷಾ ಪ್ರಬೇಧಗಳನ್ನು 
ಪ್ರಯೋಗಿಸಿದ್ದಾರೆ. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ಕ್ಟ ೨೦೧೬ 


ಸಂತೆಯಲಿ 


೬೮ 


ಕಾವು ಪಡೆಯದ 

ಜೀವ ತಳೆಯದ 

ಭ್ರೂಣದ ಶುಷ್ಕ ಅಂಡಗಳು 
ಮಾರುಕಟ್ಟೆಯಲ್ಲಿ! 

ಗರ್ಭ ಧರಿಸದ 

ಹಾಲು ಸುವಿಸದ 

ಮೂಳೆ ಚಕ್ಕಳವೆದ್ದ ಹಸುಗಳು 
ಕಸಾಯಿ ಖಾನೆಯಲಿ| 


ಮೊಗ್ಗು ಹಾವಾಗಿ ಬೀಗಿದ 
ಹೂವು ಕಾಯಾಗಿ ತೂಗಿದ 
ಸಂತತಿ ರಹಿತ ಬೆಳೆ ಬೀಜಗಳು 
ರೈತನ ಹೊಲದಲಿ! 
ಚಲ್ಲಾಟಕ್ಕಂಕುರಿಸಿದ ಮೊಳಕೆ 
ನಿವಾರಿಸಿಕೊಳ್ಳಲಾಗದ ಹಳಹಳಿಕೆ 
ಅನಿವಾರ್ಯತೆಯಲಿ ಇಳೆಗಿಳಿದವರಿಗಾಶ್ರಯ 
ಅನಾಥಾಲಯಗಳಲಿ! 

ಖಂಡಾಂತರ ಗ್ರಹದೋಷ 
ಜನ್ಮಾಂತರದ ರೋಷ, ದ್ವೇಷ 
ಬರಡು, ಬುರುಡೆ ಜ್ಯೋತಿಷಿಗಳು 
ಟಿ.ಎ. ಪರದೆಯಲಿ! 

ರೋಗಗಳಿಗೆ ನೆಲೆಯಾದ 
ಮಕ್ಕಳಿಗೆ ಹೊರೆಯಾದ 
ಅಸಹಾಯಕ ಹಿರಿಯ ಜೀವಗಳು 
ವೃದ್ಧರಾಶ್ರಮಗಳಲಿ| 

ಮಾನವತೆಯ ಪಸೆಯಿರದ 

ಜೀವ ಪ್ರೀತಿಯ ಸೆಲೆಯಿರದ 
ಶನಿಸಂತಾನಗಳ ಹುಲುಸು ಬೆಳೆ 
ಜಾನ್ಸ್‌ ಮೋಸ, ದರೋಡೆಗಳ 
ಸ ದ್ಧ ಫ ಸಲು ಬಾಳಸಂತೆಯಲಿ| 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


| ಸಾದರ ಸ್ವೀಕಾರ 


೨೦೧೫ರ ಪ್ರಕಟನೆಗಳು 


5೨. 


೮೩. 


೮೪. 


೮೫. 


೮೬. 


ಪ್ತಿ. 


೮೮. 


೮೯. 


೯೦. 


೯೧. 


೯.೨. 


೯೩. 


೯೪. 


ಏನಿದು ಬದುಕು ಇದೆಂತಾ ತಿರುವು : ಎಚ್‌. ಶೇಷಗಿರಿ ರಾವ್‌ 


ಮಲ್ಲಿಗೆ ಪ್ರಕಾಶನ, ಹೂವಿನ ಹಡಗಲಿ (ಬಳ್ಳಾರಿ) ರೂ 
ರೂಪ ನಿರೂಪ (ಎಮರ್ಶೆ) : ಮಧುವನ ಶಂಕರ 

ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಹಾಸನ ರೂ. 
ಕಾಲ ಕಡೆಗೋಲು (ಚಿಂತನೆ) : ಕುತುಬುದ್ದೀನ ಅಮ್ಮಾಪುರ 

ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಯಾದಗಿರಿ ರೂ. 
ಕಸವರ (ಕಾವು : ಹರಿಹರಪ್ರಿಯ 

ಪುಸ್ತಕಮನೆ, ತಲಘಟ್ಟಪುರ, ಬೆಂಗಳೂರು-೧೦೯ ರೂ. 
ನಿರೀಕ್ಷೆ (ಸಣ್ಣಕತೆ): ಕೃಷ್ಣ ಹಾನ್‌ಬಾಳ್‌ 

ಸತ್ಯಭಾಮ ಪ್ರಕಾಶನ, ಬೆಂಗಳೂರು - ೯೩ ರೂ. 
ಬುದ್ಧತ್ವ - ಸಂತೋಷಕ್ಕೊಂದು ದಾರಿ : ಉದಯಕುಮಾರ ಹಬ್ಬು 
ಅನಂತ ಪ್ರತಿಭಾ ಪ್ರಕಾಶನ, ಕಿನ್ನಿಗೋಳಿ (ದ.ಕ) ರೂ. 
ಕೃತಿ : ಪ್ರತಿ ಮತ್ತುಸಂಸ್ಕೃತಿ : ವೀರೇಶ ಬಡಿಗೇರ 

ಜಯ ಪ್ರಕಾಶನ, ಕಮಲಾಪುರ (ಬಳ್ಳಾರಿ) ರೂ. 
ಗುಂಡು ತುಂಡೇಶ್ವರ ಶತಕಗಳು : ಶಿವಕುಮಾರ ತಾತಾ 

ಪ್ರಗತಿ ಗ್ರಾಫಿಕ್ಸ್‌, ಬೆಂಗಳೂರು - ೧೦೪ ರೂ. 
ಗಾಯದ ಹೂವುಗಳು (ಕಾವು: ಕಾಜೂರು ಸತೀಶ 

ಫಲ್ಗುಣಿ ಪುಸ್ತಕ, ಬೆಂಗಳೂರು - ೦೩ ಸ ರೂ. 
ಗರಿಗಳಲ್ಲಿಗೀತಾಮೃತ : ಕೇತವರಸು ರಾಜ್ಯಶ್ರೀ / ಪೆಂಡಕೂರ 
ಯುವಕರ ಸಂಘ, ಹ.ಬೊ.ಹಳ್ಳಿ (ಬಳ್ಳಾರಿ) ರೂ. 


ಬಿಡಿಗಾಳು-ಹಿಡಿಗಾಳು (ಕಾವ) : ಚಂದ್ರಗೌಡ ಕುಲಕರ್ಣಿ 

ಸಂಗಾತಿ ಪ್ರಕಾಶನ, ಕಡದಲಳ್ಳಿ (ನವಲಗುಂದ-ಧಾರವಾಡ) . ರೂ. 
ಸಿಂಧೂರದಲೊಂದು ವರ್ಣಚಿತ್ರ : ಆರ್ಥರ್‌ ಕೊನನ್‌ ಡೊಯ್ಲ್‌ 
ಕ್ರಿಟಿಕ್‌ ಲಂಡ್‌ ಕಂಜೂಮರ್ಸ್‌ ಪ್ರಕಾಶನ, ಬೆಂಗಳೂರು ರೂ. 
ಮಂಗಳ ಲೋಕದ ಅಂಗಳಕೇರಿ (ಎಮರ್ಶೆ) : "ಜೀವಿ' ಕುಲಕರ್ಣಿ 
ಪುರೋಗಾಮಿ ಸಾಹಿತ್ಯ ಪ್ರಕಾಶನ, ಹುಬ್ಬಳ್ಳಿ - ೩೨ ರೂ. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೧AM 


೭೦ 


೧೧೬ 


೯೦ 


೨೦೦ 


೭% 


೪೦ 


೬೦ 


೧೫೦ 


೨೦೦ 


೬೯ 


೯೫. 


೯೬. 


೯೭. 


೯೮. 


೯೯. 


೧೦೦. 


೧೦೧. 


೧೦೨. 


೧೦೩. 


೧೦೪. 


೧೦೫. 


೧೦೬. 


೧೦೮. 


೧೦೯. 


ಟ್ರೋಜನ್‌ ಕುದುರೆ (ಅನುವಾದ) : ವಸಂತ ಕಲಕೋಟಿ 


ಅಭಿಜಿತ್‌ ಪ್ರಕಾಶನ, ಮುಳಂದ-ಮುಂಬಯಿ ರೂ. ೧೦೦ 
ನಿರ್ಣಯ (ಸಣ್ಣಕತೆ) : ಕೆ. ರಾಜೇಶ್ವರಿ ಗೌಡ 

ಶ್ರೀ ಸಾಯಿ ಪಬ್ಲಿಕೇಶನ್‌, ಬೆಂಗಳೂರು - ೫೬ ರೂ. ೧೫೦ 
ತಲಕಾಡಿನ ಗಂಗರು - ಬೆಳ್ಳಾಳ ಒಕ್ಕಲಿಗರು : ಸಂ-ಹರಿಶಂಕರ / ದಾಸೇಗೌಡ 
ವೆಂಕಟಗಿರಿ ಪ್ರಕಾಶನ, ಮೈಸೂರು -೨೩ ರೂ. ೨೦೦ 
ನಿರ್ವಾಣ (ಪ್ರಬಂಧಗಳು) : ಹೇಮಚಂದ್ರ ಎಸ್‌. 

ಹೆಚ್‌. ಡಿ. ಕೋಟೆ ಮೇನ್‌ರೋಡ್‌, ಮೈಸೂರು ರೂ. ೮೦ 
ಪದಗಳ ಕದ (ಕಾವು : ಸೋಮನಾಥ 

ವಾತ್ಸಲ್ಯ ಪ್ರಕಾಶನ, ಬನಹಟ್ಟಿ ರೂ. ೮೦ 
ನಮ್ಮೂರು ಹಸ್ತಿನಾವತಿ (ಕಾವು : ಎಸ್‌. ತಮ್ಮಾ ಜಿರಾವ್‌ ನಂಗ್ಲಿ 

ಷಡಕ್ಷರಿ ಪ್ರಕಾಶನ, ತಿಪಟೂರು ರೂ. ೫೦ 
ನಂದಾವಲೋಕನ : ಬಿ. ಜಿ. ನಂದಕುಮಾರ 

ಕಣ್ಣ ಪ್ರಕಾಶನ, ಬೆಂಗಳೂರು ರೂ. ೩೧೫ 
ಕರ್ನಾಟಕವೊಂದೇ : ವಸಂತ ಶೆಟ್ಟಿ 

ಬನವಾಸಿ ಬಳಗ ಪ್ರಕಾಶನ, ಬೆಂಗಳೂರು ರೂ. ೬೦ 
ಬತ್ತಲಾಗುವ ಬಾರೆ ಕಾವು : ಬೋಗಂಧ 

ಹಿತೈಷಿ ಪ್ರಕಾಶನ, ಬೆಂಗಳೂರು - ೫೦ ರೂ. ೫೦ 
ಎತ್ತಿನಗಾಡಿ ಎಕ್ಸ್‌ಪ್ರೆಸ್‌ : ವಿನಿಶಾ ರಿನಿ 

ಗೀತಾಂಜಲಿ ಪುಸ್ತಕ ಪ್ರಕಾಶನ, ಶಿವಮೊಗ್ಗ ರೂ. ೧೨೦ 
ಈ ಭೂಮಿ ಆ ಬಾನು (ಕಾವು : ವಿ. ಕೃಷ್ಣಮೂರ್ತಿರಾವ್‌ 

ಸಿವಿಜಿ ಪಬ್ಲಿಕೇಶನ್‌, ಬೆಂಗಳೂರು-೦೩ ರೂ. ೮೦ 
ನಲಿದಾಡಿ ಹೊಳೆಯುವ ಮುತ್ತುಗಳೆ (ಕಾವು : ಭೀಮಶೇನ ಗಾಯಕವಾಡ 
ಸಾಕ್ಷಿ ಪ್ರಕಾಶನ, ಹುಮನಾಬಾದ್‌ (ಬೀದರ) ರೂ. ೮೦ 


. ನನ್ನವಳು ಠಾವು : ವೀರಪ್ಪ ಮ. ನಿಂಗೋಜಿ 


ಲಲಿತಾ ಪ್ರಕಾಶನ, ಕರಮುಡಿ (ಕೊಪ್ಪಳ) ರೂ. ೬೦ 
ಬೆಳೆವ ಸಿರಿ ಮೊಳಕೆಯಲ್ಲಿ (ನೀಳ್ಗತೆ) : ಹ. ಶಿ. ಭೈರನಟ್ಟಿ 

ಭಾಗೀರಥಿ ನಿಲಯ, ವಿನಾಯಕ ನಗರ, ಧಾರವಾಡ-೧ ಲೂ. ೪0 
ವಚನ ಶೃಂಗಾರ : ಕೂ. ಗಿ. ಗಿರಿಯಪ್ಪ 

ಮಧು ಪ್ರಕಾಶನ, ಕನಕಪುರ ರೂ. ೧೫೦ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ae 


೧೧೦. 


೧೧೧. 


೧೧೨. 


೧೧೩. 


೧೧೪. 


೧೧೫. 


೧೧೬. 


೧೧೭. 


೧೧೮. 


೧೧೯. 


೧೨೦. 


೧೨೧. 


೧೨೨. 


ಕನ್ನಡವೆ ಕಾಯಕ - ಕಾಯಕವೇ ಕೈಲಾಸ : ಯ. ರು. ಪಾಟೀಲ 


ಅಲ್ಲಮ ಪ್ರಭು ಜನಕಲ್ಯಾಣ ಸಂಸ್ಥೆ, ಚಿಂಚಣಿ (ಬೆಳಗಾವಿ) ರೂ. 


ಡಾ. ವಿ.ಕೃ. ಗೋಕಾಕ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್‌, ಹಾವೇರಿ 


ಗುರುವರ್ಯ ಗೋಕಾಕರು : ಸಂ-ಡಾ. ಎನ್‌. ಪಿ.ಯಶೋಧಾ ಭಟ್ಟ ರೂ. 


ಸಮುದ್ರ ಸೂರ್ಯ ಕಾವು : ಸಂ-ಸತೀಶ ಕುಲಕರ್ಣಿ ರೂ. 

9 
"ಶನಾ' ಪ್ರಕಾಶನ, ಸಾಸಲಾಪುರ, (ಕನಕಪುರ-ರಾಮನಗರ) 

ಚಿಣ್ಣರ ಕಥೆಗಳು : ಸಾ. ಮ. ಶಿವಲಿಂಗಯ್ಯ ರೂ. 

ಚಿಣ್ಣರ ಚಿಲುಮೆ (ಠಾವ : ಸಾ. ಮ. ಶಿವಲಿಂಗಯ್ಯ ರೂ. 
9 

ಶ್ರೀಮತಿ ರಂಜನಿ ರಾಜ್‌, ರಾಮಲಿಂಗಾಪುರ (ಚಿಕ್ಕಬಳ್ಳಾಪುರ) 
ಪಾಪು (ಕತೆಗಳು) : ಮುನಿರಾಜು ಎ. ಈ. ರೂ. 
ನೆನೆ (ಕಾವು : ಮುನಿರಾಜು ಎ. ಈ. ರೂ. 


ಪವನ ಪ್ರಕಾಶನ, ಧಾರವಾಡ-೭ 


ಹೂಗೊಂಚಲು (ಕಾವು : ರಾಮಚಂದ್ರ ಪಾಟೀಲ ರೂ. 
ಭಾವಸ್ಪಂದನ (ಕಾವು : ರಾಮಚಂದ್ರ ಪಾಟೀಲ ರೂ. 
9 
ಕಲ್ಮಾಣ ಲಿಟರರಿ ಪಬ್ಬಿಶರ್ಸ್‌, ಕಲಬುರುಗಿ 
ನೂರೊಂದು ನೆನಪು (ಹನಿಗವನ) : ನಿಷ್ಠಿ ರುದ್ರಪ್ಪ ರೂ. 
ರೂ 


ಶಾಶ್ವತವೆಂಬ ಭ್ರಮೆಯಲ್ಲಿ: ನಿಷ್ಠಿ ರುದ್ರಪ್ಪ 
6 


ಮಲ್ಲಿಕಾರ್ಜುನ ಪಬ್ಬಿಕೇಶನ್‌, ಶಿವಮೊಗ್ಗ-೫ 


೮೦ 


೮೦ 


೭0 


೬0 


೭೦ 


೭೦ 


೬೦ 


೫೦ 


° ೧೦೦ 


ಮುಗಿಯದ ಪಯಣ (ಾದಂಬರಿ) : ಮಲ್ಲಿಕಾರ್ಜುನ ಹುಲಮನಿ ರೂ. ೧೨೦ 


ಪೋಸ್ಟ್‌ ಮಾರ್ಟ್‌ಮ್‌ (ಅನುಭವಗಳು) : ಮಲ್ಲಿಕಾರ್ಜುನ ಹುಲಮನಿ ರೂ. 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೧೨೦ 


೧೨೩. 
೧೨೪. 


೧೨೫. 


೧೨೬. 


೧೨೭. 
೧೨೮. 


೧೨೯. 
೧೩೦. 
೧೩೧. 


೧೩೨. 
೧೩೩. 


೧೩೪ 


೧೩೫. 


ಲಡಾಯಿ ಪ್ರಕಾಶನ, ಗದಗ 
ಸಂತೆಯೊಳಗೊಂದು ಮನೆ : ಬಿ.ಯು. ಸುಮಾ 


ಅಂಬೇಡ್ಕರ : ವರ್ತಮಾನದೊಂದಿಗೆ ಮುಖಾಮುಖಿ: 


ಅಂಬೇಡ್ಕರ : ವೀಸಾದ ನಿರೀಕ್ಷೆಯಲ್ಲಿ 
- ಅನು : ಸದಾಶಿವ ಮರ್ಜಿ 


ಜ್ಯೋತಿಬಾ ಪುಲೆ - ಪುರೋಹಿತಶಾಹಿ : ಗುಲಾಮಗಿರಿ 

- ಅನು : ಬಿ. ಶ್ರೀನಿವಾಸ 

ಕತ್ತೆ ಪುರಾಣ (ಾಟಕ) : ಬೃಜೇಶ ಶರ್ಮ / ಗಂಗಾಧರಮೂರ್ತಿ 
ಚಿತ್ತಭಿತ್ತಿ(ಕಾವು : ರೂಪಶ್ರೀ ಕಲ್ಪಿಗನೂರ 


ಶ್ರೀ ಶಿವಕುಮಾರ ಕಲಾಸಂಘ, ಸಾಣೇಹಳ್ಳಿ (ಚಿತ್ರದುರ್ಗ) 


ಕಲಿಕೆಯ ಹೆಜ್ಜೆಗಳು : ಸಂ- ಪಂಡಿತಾರಾಧ್ಯ ಸ್ವಾಮಿಗಳು 
ಆತ್ಮಶುದ್ಧಿ: ಸಂ- ಪಂಡಿತಾರಾಧ್ಯ ಸ್ವಾಮಿಗಳು 
ಸಾವಯವ ಕೃಷಿ - ತೋಟಗಾರಿಕೆ ಬೆಳೆ : 
ಸಂ - ಪಂಡಿತಾರಾಧ್ಯ ಸ್ವಾಮಿಗಳು 
ಈ 
ಗಾರ್ಗಿ ಪ್ರಕಾಶನ, ರಾ.ರಾ.ನಗರ, ಬೆಂಗಳೂರು - ೯೮ 
ಮೇಘದೂತ ದರ್ಶನಂ : ನಾರಾಯಣ ಘಟ್ಟ 
ಸತ್ಯಂ ಬ್ರೂಯಾತ್‌ (ಅವಲೋಕನ) : ನಾರಾಯಣ ಘಟ್ಟ 
9 
ರಾಜಮಾರ್ಗ ಸಾಹಿತ್ಯ ಸಂಸ್ಕೃತಿ, ಬೆಂಗಳೂರು - ೫೫ 
. ಸತ್ಯಕಾಮ (ನಾಟಕ) : ಯೋಗೇಶ ಮಾಸ್ಟರ್‌ 
ಅಮೃತ (ಕಾದಂಬರಿ) : ಯೋಗೇಶ ಮಾಸ್ಟರ್‌ 


ರೂ. 
ರೂ. ೩೨೦ 
ರೂ. 
ರೂ 


, ೩೨೦ 


೧೪೦ 


೧೫೦ 


೯೦ 


- ೧೦೦ 


೪೦ 
೯೦ 


೧೫೦ 


- ೨೦೦ 


- ೧೦೦ 


೧೨೦ 


೮೦ 


ಮಂಗಳೂರು ವಿ. ವಿ. ಎಸ್‌.ವಿ.ಪಿ. ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳ ಗಂಗೋತ್ರಿ 
ಪ್ರ. ಸಂ : ಕೆ. ಅಭಯ ಕುಮಾರ - ಸಂ. ಸಬಿಹಾ ಭೂಮೀಗೌಡ 


೧೩೬ 


. ಮಹಿಳಾ ಚಳುವಳಿಗಳು ಮತ್ತುಹೋರಾಟಗಳು 


ರೂ. 


೧೬೦ 


೧೩೭. ಹೋರಾಟದ ಹಾದಿಗೆ ಹಣತೆ - ಹಿಡಿದವರು : ಭಾಗ-೧ ರೂ. ೧೭೫ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೧೩೮. 


೧೩೯. 
೧೪೦. 


೧೩೯. 
೧೪೦. 


೧೪೧. 


೧೪೨. 
೧೪೩. 


೧೪೪. 
೧೪೫. 


೧೪೬. 


೧೪೭. 


೧೪೮. 


೧೪೯. 


ಹೋರಾಟದ ಹಾದಿಗೆ ಹಣತೆ - ಹಿಡಿದವರು : ಭಾಗ-೨ ರೂ. ೧೭೫ 

© 
ಬಂಡಾಯ ಪ್ರಕಾಶನ, ಅರೆಅಂಗಡಿ (ಉ.ಕ) 

ಉಯಿಲಿಗೆ ಸಹಿ ಹಾಕಿ (ಕಾವ) : ಯಮುನಾ ಗಾಂವ್ಕರ್‌ ರೂ. ೫೦ 

ಒಂದು ರೋಚಕ ಪಯಣ : ಎಂ. ಅಕಬರ ಅಲಿ ರೂ. ೩೫ 
9 

ಕನ್ನಡ ವಿಭಾಗ, ಮುಂಬಯಿ ವಿ.ವಿ. ಮುಂಬಯಿ 
ಮಹಾರಾಷ್ಟ್ರದ ಕನ್ನಡ ಸ್ಥಳನಾಮಗಳು : ಜಿ.ಎನ್‌. ಉಪಾಧ್ಯ ರೂ. ೧೪೦ 


ಬಿ. ಎಸ್‌. ಕುಕ್ಕಾಲರ ಗಿರಿಯಗಾನ ಠಾವು : 
ಸಂ. - ಜಿ.ಎನ್‌. ಉಪಾಧ್ಯ ರೂ. ೨೦೦ 


ರಾ.ಹ.ದೇಶಪಾಂಡೆ : ಕ ೈಷ್ಣಾ ಕೋಲ್ಡಾರ ಕುಲಕರ್ಣಿ ರೂ. ೨೫೦ 
ಈ 


ಸಪ್ನ ಬುಕ್‌ ಹೌಸ್‌, ಬೆಂಗಳೂರು-೯ 


ಕನ್ನಡಕ್ಕಾಗಿ ಕೈಯೆತ್ತು : ಸಂ - ಆರ್‌ ದೊಡ್ಡೇಗೌಡ ರೂ. ೨೫೦ 
Sanmati : Essays in honour of Prof. Hampana 
Ed. Luitgard Sori & Jayandra Soni Rs. 995 


9 
ಭೂಮಿ ಪ್ರಕಾಶನ, ವಿಜಯಪುರ 
ಚಂದಿರ (ಮಕ್ಕಳ ಕಾವ) : ಭಾರತಿ ಪಾಟೀಲ ಜಡ ಭಾ ೫೦ 
ಇರುವದೆಲ್ಲವ ಬಿಟ್ಟು (ಕಾವು : ಭಾರತಿ ಪಾಟೀಲ ರೂ. ೫೦ 
8 


ಸಮಸ್ತಕರ್ನಾಟಕ ಪ್ರದೇಶ ವಿಶ್ವದ ಕನ್ನಡಿಗರು : ಕುಂಬಾ ಸದಾಶಿವಪ್ಪ 


ಶ್ರೀ ಮಾಲತೇಶ ಪ್ರಕಾಶನ, ಹರಪನಹಳ್ಳಿ ರೂ. ೪೦೦ 
ಚಿಂತನ ಕಿರಣ : ಎಚ್‌. ಎನ್‌. ಕಿರಣ್‌ ಕುಮಾರ್‌ 

ಜಿಲ್ಲಾ ಕ.ಸಾ.ಪ., ಚಿಕ್ಕಬಳ್ಳಾಪುರ ರೂ. ೬೦ 
ಕಾರುಣ್ಯ ತ್ರಿಪದಿಗಳು): ಸಾ. ಹು. ದ್ಯಾಮಪ್ಪ 

ರಾಘವೇಂದ್ರ ಪ್ರಕಾಶನ, ಸಾಸ್ತಿಹಳ್ಳಿ (ದಾವಣಗೆರೆ) ರೂ. ೨೫೦ 
ರೋಮಿಯೋ ಜೂಲಿಯಟ್‌ (ನಾಟಕ) : ಅನು-ಕೆ.ಎಸ್‌. ಭಗವಾನ್‌ 
ಅಭಿಶ್ರುತಿ ಪ್ರಕಾಶನ, ಮೈಸೂರು-೨೩. ರೂ. ೧೨೫ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೭೩ 


೧೫೦. 


೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬. 


೧೫೭. 


೧೫೮. 


೧೫೯. 


೧೬೦. 


೧೬೧. 


೧೬೨. 


೧೬೩. 


೧೬೪. 


೭೪ 


ಮಾತಂಗಿ ದೀವಟಗೆ (ಆತ್ಮಕತೆ) : ಸಮತಾ ದೇಶಮಾನೆ 
ಅನ್ನಪೂರ್ಣ ಪಬ್ಬಿಸಿಂಗ್‌ ಹೌಸ್‌, ಬೆಂಗಳೂರು-೭೯. 
ಸಿರಿಗೆ ಸೆರೆ ನಾಟಕ) : ಜಯರಾಮ್‌ ರಾಯಪುರ 
ಅಂಕುರ ಪ್ರಕಾಶನ, ಬೆಂಗಳೂರು-೭೨. 

ಕ್ಷಯಾಂಬರ (ವಿನೋದ ಕಥೆ): ದೊಡ್ಡಣ್ಣ ಬಜಂತ್ರಿ 
ಗಂಗಾ ಪ್ರಕಾಶನ, ವಿಜಯಪುರ 

ಕುವೆಂಪು ಕ್ಷಕಿರಣ (ಲೇಖನಗಳು) : ಹರಿಹರಪ್ರಿಯ 
ಪುಸ್ತಕ ಮನೆ, ಬೆಂಗಳೂರು-೧೦೯ 

ಪುಳಕ ಠಾವು : ನೀ. ಶ್ರೀಶೈಲ, ಹುಲ್ಲೂರು 

ಶರಭ ಪ್ರಕಾಶನ, ಜಮಖಂಡಿ 

ನನ್ನಲ್ಲನನಗಲ್ಲ (ಚಿಂತನೆ) : ಅರ್ಜುನ ಕೋರಟಕರ 

ಶ್ರೀ ರಾಘವೇಂದ್ರ ಬೋರ್ಡಿಂಗ್‌, ಜಮಖಂಡಿ 

ನೆನೆವ ಮನ ಕಿರಿದಲ್ಲ: ಟಿ. ಎಸ್‌. ದಕ್ಷಿಣಾಮೂರ್ತಿ 
ಚಿರಂತನ ಪ್ರಕಾಶನ, ಬೆಂಗಳೂರು-೩೨ 


ಸಾಧನಾ : ರವೀಂದ್ರನಾಥ ಠಾಕೂರ್‌ / ಮಹಿಪಾಲ ದೇಸಾಯಿ 


ಕಾಮಧೇನು ಪ್ರಕಾಶನ, ಬೆಂಗಳೂರು - ೨೦. 


ಜೀವನದಿಯ ನೆನಪು (ಕಾವು : ಎಂ. ಎಂ. ಪುರದನಗೌಡರ 


ಪ್ರತಿಭಾ ಪ್ರಕಾಶನ, ಕಲಘಟಗಿ (ಧಾರವಾಡ) 
ತನ್ನಪ್ಪಕ್ಕೆ (ಕಾವು : ರೂಪ ಹಾಸನ 

ದೇಸಿ ಪುಸ್ತಕ, ಬೆಂಗಳೂರು-೪೦ 

ಕಾವ್ಯಕ್ಕೆ ಉರುಳು ಭಾಗ-೩ : ರಾಜಶೇಖರ ಮಠಪತಿ 
ಕಣ್ವ ಪ್ರಕಾಶನ, ಬೆಂಗಳೂರು-೭೨ 


ಅವಳ ಕವಿತೆ (ಕಾವು : ಎಂ.ಎಸ್‌. ರುದ್ರೇಶ್ವರ ಸ್ವಾಮಿ 
ಅನೇಕ ಪ್ರಕಾಶನ, ಮಂಡ್ಯ 


ಅಂತೂ ಇಂತೂ ಮಳೆ ಬಂತು (ಕಾವ) : ಜಯರಾಮ ಹೆಗಡೆ 


ಉನ್ನತಿ ಪ್ರಕಾಶನ, ಮೈಸೂರು - ೧೭ 

ಒಂದು ಮುಷ್ಠಿನೀರು (ಕಾವು : ಸಿದ್ಧಾರೂಢ ಕಟ್ಟಿಮನಿ 
ಗುರು ಪುಸ್ತಕ, ವಿಜಯಪುರ. 

ಕಾಲಮೀಮಾಂಸೆ : ಆರ್‌.ಕೆ. ಕುಲಕರ್ಣಿ 

ಚಿತ್ತಾರ ಪಬ್ಲಿಕೇಶನ್‌, ಬೂದಿಹಾಳ (ಯಾದಗಿರಿ) 


° ೩೫೦ 


- ೧೦೦ 


೬೭೬೦ 


OEE 


೬೦ 


- ೧೮೦ 


* ೩೬೦ 


- ೧೫೦ 


೮೦ 


೮೦ 


೯೫ 


- ೧೩೦ 


೭೫ 


“0೧೦೦ 


- ೧೦೦ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೧೬೫. 


3) N38 


ಪಿ, 


೧೬೮. 


2೬8. 


೧೭೦. 


೧೭೯ 


ಪಿಪಿ, 


ದಿವಿಜ 


೧೭೪. 


೧೭೫. 


RA 


೧೭೭, 


೧೭೮. 


೧೭೯. 


ನಾಲ್ಕನೆಯ ಪಾದ (ಕಾವು : ದಾಟ್ಲ ದೇವದಾನಂ ರಾಜು / ಪೆಡಕೂರ 


ಪ್ರತಿಧ್ವನಿ ಪ್ರಕಾಶನ, ಬೆಂಗಳೂರು-೧೦ 


ರೂ. 


ಪಡುವಣ ದಿಕ್ಕಿನಲಿ (ನಾಟಕ) : ಚಿನ್ನು ಪ್ರಕಾಶನ ಶ್ರೀರಾಮನಹಳ್ಳಿ 


ಸಾಹಿತ್ಯ ಸುಗ್ಗಿ, ಬೆಂಗಳೂರು-೭೨ 
ಮತ್ತೊಂದು ಮಹಾಭಾರತ : ಸಿ. ಎಂ. ಗೋವಿಂದರೆಡ್ಡಿ 
ಅನನ್ಯ ಪ್ರಕಾಶನ, ಮಾಲೂರು (ಕೋಲಾರ) 


ನೆಲದ ಸತ್ಯ: ದೇವಿಂದರ್‌ ಶರ್ಮಾ / ನಾಗೇಶ ಕೆ. ಎನ್‌. 


ಕೃಷಿ ಸಮಯ, ಬೆಂಗಳೂರು-೯೬ 

ಯೇಸುಕ್ರಿಸ್ತ: ವಿಲಿಯಂ 

ರವೀಂದ್ರ ಪುಸ್ತಕಾಲಯ, ಸಾಗರ 

ನಡೆದದ್ದೇ ದಾರಿ : ವಿಜಯಶ್ರೀ ಸಬರದ 

ಪಲ್ಲವಿ ಪ್ರಕಾಶನ, ಕಲಬುರಗಿ 

ಚುಟುಕು ಐಸಿರಿ : ಹೆಬ್ಬಗೋಡಿ ಗೋಪಾಲ 
ಜಸ್ಮಾದೇವಿ ಪ್ರಕಾಶನ, ಬೆಂಗಳೂರು-೧೭ 
ಕಿತ್ತೂರು ಸ್ಟಾತಂತ್ರ್ಯ ಸಂಗ್ರಾಮ : ಸಿ. ಲಕ್ಷ್ಮಣ 

ರಂಗ ಕಹಳೆ ಪ್ರಕಾಶನ, ಬೆಂಗಳೂರು-೬೧ 

ಪುಸ್ತಕ ಪ್ರದಕ್ಷಿಣೆ (ವಿಮರ್ಶೆ) : ಚೈತ್ರಾ ಅರ್ಜುನಪುರಿ 
ಶ್ರೀ ಸಿದ್ಧಾರೂಢ ಪ್ರಕಾಶನ, ಮದ್ದೂರು 
ಬಿಂದುವಿನಿಂದ ಅನಂತದೆಡೆಗೆ : ಲಿಂಗೇಶ ಹುಣಸೂರು 
ಅನಿಕೇತನ ಕನ್ನಡ ಬಳಗ, ಬೆಂಗಳೂರು-೫೦ 


$ 


ರೂ. 


ರೂ. 


ದೇಶಭಕ್ತ ದರೋಡೆಕೋರರು (ಕಾವು : ಬಿ. ಆರ್‌. ಗಂಗಪ್ಪನವರ 


ಗಂಭೀರ ಪ್ರಕಾಶನ, ಅಥಣಿ 

ಧರ್ಮೋರಕ್ಷತಿ... ನಾಟಕ) : ಕೆ. ಎ. ಬನ್ನಟ್ಟಿ 
ಯುವಜನ ಸಾಹಿತ್ಯಾಧ್ಯಯನ ವೇದಿಕೆ, ಇಳಕಲ್‌ 
ಭಾರತದಲ್ಲಿಅತ್ಯುತ್ತಮ : ಅಬ್ದುಲ್‌ ಮಜೀದ್‌ ಖಾನ್‌ 
ಎಜ್ರಾ ಪಬ್ಲಿಕೇಶನ್‌, ಬೆಂಗಳೂರು-೦೧ 


ವಚನಾನುಭವ (ಕಾವು : ಜಿ. ಎಚ್‌. ರಾಜಶೇಖರ ಗುಂಡಗಟ್ಟಿ 


ಸಾಹಿತ್ಯ ಕಿರಣ ಪ್ರಕಾಶನ, ದಾವಣಗೆರೆ 


ಜನ್ಮಾಂತರ (ಕಾದಂಬರಿ) : ಶಿವಶಾಂತರೆಡ್ಡಿ ಮುನಹಳ್ಳಿ 
ಪಂಚವಟಿ ಪ್ರಕಾಶನ, ಕಲಬುರಗಿ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ರೂ. 


ರೂ. 


ರೂ. 


ರೂ. 


ರೂ. 


$ ಈ ಥೌ 


೬.1೧ 


೬೦ 


೪೬೦ 
೩೦೦ 
೪೦೦ 
೫೦೦ 
೧೮೦ 

೭೫ 
೧೬೦ 
೧೦೦. 
೧೦೦ 

೬೫ 
೧೦೫ 
೧೨೦ 


೧೫೦ 


೭೫ 


೧೮೦. 


೧೮೧. 


೧೮೨. 


೧೮೩. 


೧೮೪. 


೧೮೫. 


೧೮೬. 


೧೮೭. 


೧೮೮. 


೧೮೯. 


೧೯೦. 


೧೯೧. 


೧೯೨. 


೧೯೩. 


೧೯೪. 


೬೬ 


ಕೂಗಿತ್ತುಕಲ್ಯಾಣ (ನಾಟಕ) : ಜಿ. ಎಚ್‌. ಹನ್ನೆರಡು ಮಠ 


ಬಸವಜ್ಯೋತಿ ಪ್ರಕಾಶನ, ಬೂದಿನಾಳ (ಯಾದಗಿರಿ) ರೂ. ೧೧೦ 
ಕಿತ್ತೂರಿನ ವೀರರಾಣಿ ಚೆನ್ನಮ್ಮ (ಕಾದಂಬರಿ) : ಬಸವರಾಜ ನಾಯ್ಕರ 
ಗೀತಾಂಜಲಿ ಪಬ್ಲಿಕೇಶನ್‌, ಬೆಂಗಳೂರು - ೭೨ ರೂ. ೪೦೦ 
ಮಣ್ಣಿಗೆ ಬಿದ್ದಹೂಗಳು (ಕಾವು : ಬಿದಲೋಟಿ ರಂಗನಾಥ 

ನಿಶಾಂತ ಪ್ರಕಾಶನ, ಬಿದಲೋಟಿ (ತುಮಕೂರು) ರೂ. ೮೫ 
ಆರದಿರಲಿ ಬೆಳಕು (ಸಣ್ಣಕತೆ) : ಕರುಣಾಕರ ಎನ್‌. ಶೆಟ್ಟಿ 

ಕ.ಸಾ.ಪ. ಘಟಕ (ಮಹಾರಾಷ್ಟ್ರ), ಮುಂಬಯಿ ರೂ. ೧೫೦ 
ಅಂಚು (ವಿಮರ್ಶೆ) : ವೆಂಕೋಬರಾವ ಎಂ. ಹೊಸಕೋಟೆ 

ಮೇಘ ಪಬ್ಲಿಕೇಶನ್‌, ಬೆಂಗಳೂರು-೧೦ ರೂ. ೧೦೦ 
ಅಟು ಈಟು ಪದ್ಯಗಳು : ಅಶೋಕ ನರೋಡೆ 

ಅನುಪಮ ಪ್ರಕಾಶನ, ಅಥಣಿ ರೂ. ೧೨೫ 
ಕಾಲ ಕಾಯದು ಕಾವು : ಎಂ. ಬಿ. ರಾಮೇಗೌಡ 

ಮುಂಬೆರಾಗಾ ಪ್ರಕಾಶನ, ಮಂಡ್ಯ ರೂ. ೧೦೦ 


ಜನತೆಯ ರಾಜ ಶಾಹೂ (ನಾಟಕ) : ಸಿ. ವೀರಣ್ಣ 


ಕರ್ನಾಟಕ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೪೦ ರೂ. ೮೦ 
ಭಾವಾಂಕುರ (ಕಾವು : ಮಧುಕುಮಾರ ಹುಣಸೂರು 

ಪ್ರತಿಭಾ ಪ್ರಕಾಶನ, ಮಂಗಲ (ಮಂಡ್ಯ) ರೂ. ೮೦ 
ನಮ್ಮ ಜರ್ಮನ್‌ ವಾಸ್ತವ, (ಪ್ರವಾಸ) : ಹ.ಶಿ. ಭೈರನಟ್ಟಿ 

ಭಾಗೀರಥಿ ನಿಲಯ, ವಿನಾಯಕ ನಗರ, ಧಾರವಾಡ ರೂ. ೬೦ 
ನೀಲಾಂಬರದಲ್ಲಿಲೀನ (ಕಾದಂಬರಿ) : ಮಧುಬಾಲ ಲಿಗಾಡೆ 

ಸಿದ್ಧಲಿಂಗೇಶ್ವರ ಪ್ರಕಾಶನ, ಕಲಬುರಗಿ ರೂ. ೧೬೦ 
ನಾಭಿಯ ಚಿಗುರು (ಠಾವು : ಕಿರಸೂರ ಗಿರಿಯಪ್ಪ 

ಕಿರಸೂರ (ಬಾಗಲಕೋಟೆ) ರೂ. ೬೦ 
ವಚನಗಳ ಪ್ರಾಯೋಗಿಕ ವಿಮರ್ಶೆ : ಬಸವರಾಜ ಸಬರದ 

ಸಿರಿವರ ಪ್ರಕಾಶನ, ಬೆಂಗಳೂರು-೨೧ ರೂ. ೧೫೦ 
ನಗೆ ಮಲ್ಲಿಗೆ (ಕಾವು : ಕೊತ್ತಲ ಮಹಾದೇವಪ್ಪ 

ಜಯಶ್ರೀಜಯ ಪ್ರಕಾಶನ, ಲಕ್ಷ್ಮೇಶ್ವರ (ಗದಗ) ರೂ. ೫೦ 
ಜುಲೈ ೨೨, ೧೯೪೭ (ಕಾದಂಬರಿ) : ಸರಜೂ ಕಾಟಕರ 

ಯಾಜಿ ಪ್ರಕಾಶನ, ಹೊಸಪೇಟೆ ರೂ. ೧೦೦ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


೧೯೫, 


NE, 


ಕ್ತಿ 


೧೯೮. 


೧೯೯. 
೨೦೦. 


೨೦೧. 
ಧಿ. 


ಡಂ 
೦೪. 


೨೦೫. 
ಖಂ 


ರಿಪ; 
೫೦. 


ಹೊಲ, ಅಪ್ಪಮತ್ತು ನಾನು (ಪ್ರಬಂಧ) : ಸಿದ್ದು ಸತೃಣ್ಣವರ 


ಲ'ಣ 


ಪುಳಕ ಪುಸ್ತಕ, ಧಾರವಾಡ ರೂ. ೬೦ 
ಮಿನುಗು ಮಿಂಚು : ಸುಪ್ತ ದೀಪ್ತಿ (ಜ್ಯೋತಿ ಮಹಾದೇವ) 

ಹರಿವ ಲಹರಿ ಪ್ರಕಾಶನ, ಮಣಿಪಾಲ ರೂ. ೧೦೦ 
ಪುಸ್ತಕ ಸಂಸ್ಕೃತಿ ಪರಿವ್ರಾಚಕ ಕು.ಗೋ. : ಬೆಳಗೋಡು ರಮೇಶ ಭಟ್‌ 
ಸುಮುಖ ಪ್ರಕಾಶನ, ಕಿನ್ನಿಗೋಳಿ ಕ ರೂ. ೬೦ 
ಶ್ರೀ ಪುತ್ರಾಯರ ಪ್ರಬಂಧಗಳು : ಸಂ-ಕು.ಗೋ. 

ಸುಹಾಸಂ, ಉಡುಪಿ-೨ ರೂ. ೬೦ 


© 
ಸಹನಾ ಪ್ರಕಾಶನ, ಕಲಬುರಗಿ-೫೮೫ ೧೦೩ 
ಬುದ್ಧ ಮತ್ತು ಕಾರ್ಲಮಾರ್ಕ್ಸ್‌ : ಎಚ್‌. ಎಸ್‌. ಬೇನಾಳ ರೂ. ೯೦ 
ಶ್ರೇಷ್ಠ ಚಿಂತಕ ಅಂಬೇಡ್ಕರ : ಎಚ್‌. ಎಸ್‌. ಬೇನಾಳ ರೂ. ೧೧೦ 
9 


ರಾಜಮಾರ್ಗ-ಸಾಹಿತ್ಕ ಸಂಸ್ಕೃತಿ, ಬೆಂಗಳೂರು-೫೬ 


ಇವನಾರವ (ವಿಚಾರ ಮಂಥನ) : ಯೋಗೇಶ ಮಾಸ್ಟರ್‌ ರೂ. ೨೫೦ 
ಪುರಾಣದ ರೂಪಕಗಳು : ಯೋಗೇಶ ಮಾಸ್ಟರ್‌ ರೂ. ೧೫೦ 
9 
ಪೂಜಾ ಪ್ರಕಾಶನ, ಮುಂಬಯಿ-೯೧ 
ರಕ್ತವೇ ಜೀವನದಿ (ಲೇಖನೆ) : ಶಾರದಾ ಎ. ಅಂಚನ್‌ ರೂ. ೧೫೦ 
ಪುಷ್ಠಗುಚ್ಛ (ಸಣ್ಣಕತೆ) : ಶಾರದಾ ಎ. ಅಂಚನ್‌ ರೂ. ೧೫೦ 
9 
ಅಕ್ಷರ ಮಂಟಪ, ಬೆಂಗಳೂರು-೧೦೪ 
ಸಾಹಿತ್ಯ ಯಾನ (ವಿಮರ್ಶೆ) : ಕಾ. ವೆಂ. ಶ್ರೀನಿವಾಸಮೂರ್ತಿ ರೂ. ೨೦೦ 
ಗೀತ ಮಾಧುರಿ : ಕಾ. ವೆಂ. ಶ್ರೀನಿವಾಸಮೂರ್ತಿ ರೂ. ೧೮೦ 


9 
ಧನ್ಮಾ ಪಬ್ಬಿಕೇಶನ್‌, ಗದಗ 
ಮಿರ್ಚಿ ಮಂಡಕ್ಕಿ (ಅಂಕಣ) : ಎಂ. ಮಂಜುನಾಥ ಬಮ್ಮನಕಟ್ಟಿರೂ. ೧೨೦ 


ಶ್ರಮಜೀವಿ-ದೊ.ರಂ.ಗೌ ಗೀತೆಗಳು : | 
ಎಂ. ಮಂಜುನಾಥ ಬಮ್ಮನಕಟ್ಟೆ ರೂ. ೨೭೫ 


| ೭ 
ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೭ 


೨೦೯. 


೨೧೦. 
೨೧೧. 


ವಿ೧ಿ೨ಿ. 
೨೧೩. 


೨೧೪. 


೨೧೫. 


೨೧೬, 


೨೧೩. 


೨೧೮. 


೨೧೯. 


೨೨೦. 


೨೨೧. 


ಒಡಲ ನೂಲ ನೇಯ್ದು(ಲೇಖನ) : 
ಎಂ. ಮಂಜುನಾಥ ಬಮ್ಮನಕಟ್ಟ 
ಈ 
ಭೂಮಿ ಪ್ರಕಾಶನ, ವಿಜಯಪುರ 
ಹೊಸ ಬೆಳಕು (ಕಾದಂಬರಿ) : ಸುವರ್ಣ ಪಾಟೀಲ 
ಸ್ನೇಹಮಯಿ (ಕಾದಂಬರಿ) : ಸುವರ್ಣ ಪಾಟೀಲ 
ಡೆ 


ರೋಹಿಣಿ ಪ್ರಕಾಶನ, ಹೂವಿನ ಹಡಗಲಿ 


ದುರ್ಗಾ ಬಯಲ ಸಿಡಿಬಂಡಿ ಕಾವ) : ಅಂಜನಾ ಕೃಷ್ಣಪ್ಪ 


ಚುಕ್ತವಾದ ಲೆಕ್ಕ (ಸಣ್ಣಕತೆ) : ಅಂಜನಾ ಕೃಷ್ಣಪ್ಪ 

3 
ವಚನಾಮೃತ ಾವು : ಮುಗುಳಿಕಟ್ಟೆ ಲೋಕೇಶ 
ಶ್ರೀ ನೇತ್ರಲೋಕ ಪ್ರಕಾಶನ, ಮುಗುಳಿಕಟ್ಟೆ 
ಮಿತ್ರಾವಳಿ : ಸಂ - ಎಚ್‌.ಬಿ.ಎಲ್‌. ರಾವ್‌ 
ಕ.ಸಾ.ಪ. ಮಹಾರಾಷ್ಟ್ರ ಘಟಕ, ಮುಂಬಯಿ 

ಡಿ 

ಶ್ರೀ ಕುಮಾರೇಶ್ವರ ಗ್ರಂಥ ಮಾಲೆ, ಜಮಖಂಡಿ 

ವಚನರಥ : ಅಭಿನವ ಕುಮಾರ ಚನ್ನಬಸವ ಸ್ವಾಮಿ 
ಇನ್ನು ಮೇಲೆ ರಾಮೇಶ್ವರ : 
ಅಭಿನವ ಕುಮಾರ ಚನ್ನಬಸವ ಸ್ವಾಮಿ 

ಈ 


ಮಳೆನಾಡಿನ ಮಾತು (ಕಾವು : ಮಾಲತಿ ಭಟ್‌ 
ಮಹಿಳಾ ಸಾಹಿತ್ಯಿಕಾ, ಹುಬ್ಬಳ್ಳಿ 


ಬಸವಣ್ಣಮತ್ತು ಅಂಬೇಡ್ಕರ : ರಂಜಾನ ದರ್ಗಾ 
ಲಡಾಯಿ ಪ್ರಕಾಶನ, ಗದಗ 


ಅವನು ಮಧು ಸಾವು (ಕಾವು : ಎಚ್‌. ಎಸ್‌. ಮುಕ್ತಾಯಕ್ಕ 


ಸಂಕ್ರಮಣ ಪ್ರಕಾಶನ, ಬೆಂಗಳೂರು-೭೮ 
ಮೌನದ ಮಳೆ (ಕಾವು : ಕವಿಚಂದ್ರ (ಚಾಂದ್‌ ಪಾಶ) 
ಎನ್‌.ಕೆ. ಪಬ್ಲಿಕೇಶನ್ಸ್‌, ಬೆಂಗಳೂರು-೯೮ 


- ೨೫೦ 


೫೦ 
೫೦ 


೬೦ 
೬೦ 


೧೦೦ 


° ೧೫೦ 


೮೦ 


೭% 


೮೦ 


೧೩೦ 


೧೦೦ 


೧೩೦ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಬಿವಿ, 


ವಿ೨೩. 


ಡಿ.೨೪, 


೨೨೫. 


2೬, 


ಎ... 


ಜ.೨೮, 


ಸಿ೨೯. 


೨೩೦. 


೨೩೧. 


ಎ೩. ೨), 


೨೩೩. 


೨೩೪. 


೨೩೫. 


೨೩೬. 


ಚಿಲ್ಲರೆಗೆ ಕದಲದ ಜಾಗ (ಠಾವು : ಶರೀಫ್‌ ಹಸಮಕಲ್‌ 


ಗೌತಮ ಬುಕ್‌ ಹೌಸ್‌, ಕಮಲಾಪುರ (ಬಳ್ಳಾರಿ) ರೂ. ೭೦ 
ಶೂದ್ರರಾಗೋಣ ಬನ್ನಿ : ಪ್ರಸನ್ನ 

ಒಂಟಿದ್ದನಿ ಪ್ರಕಾಶನ, ಹೊನ್ನೆಸರ (ಶಿವಮೊಗ್ಗ) ರೂ. ೧೪೦ 
ಶ್ರೀಪತಿ ಮಂಜಿನಬೈಲು (ಬದುಕು) : ಗೋಪಾಲ ವಾಜಪೇಯಿ 

ಕನ್ನಡ ಸಂಘ, ಕುತಾವಕ (ಉಡುಪಿ) ರೂ. ೧೦೦ 
ಚಂದ್ರನಿಗೆ ಟ್ಯಾಟೂ (ಕಾವು : ಛಾಯಾ ಭಗವತಿ 

ಆಹ್ವಾನ ಪ್ರಕಾಶನ, ಬಸರಕೋಡು (ಬಳ್ಳಾರಿ) ರೂ. ೭೦ 
ಈ ಕಣ್ಣುಧನ್ಮ- ನರೇಂದ್ರಮೋದಿ (ಠಾವು : ಅನು : ಪ್ರಭಾಶಂಕರ ಪ್ರೇಮಿ 
ಶರಣ ಪ್ರಕಾಶನ, ಬೆಂಗಳೂರು-೭೯ ರೂ. . ಆಂ 
ಕಪ್ಪುವಜ್ರಗಳು (ಕಾವು : ನೈಷಧಂ ಎಸ್ಸೆ 

ಸಿ.ವಿ.ಜಿ. ಪಬ್ಲಿಕೇಶನ್‌, ಬೆಂಗಳೂರು-೩ ರೂ. ೧೦೦ 
ಡಾ. ಜಿ.ಡಿ. ಜೋಶಿ - ಬದುಕು ಬರಹ : ಸುಜ್ಞಾನಿ ಬಿರಾದಾರ 

ಅಭಿಜಿತ್‌ ಪ್ರಕಾಶನ, ಮುಂಬಯಿ » ರೂ. ೧೦೦ 
ಚಲಂ ಅವರ ಅರುಣ (ಕಾದಂಬರಿ) : ಅನು- ಮಾರ್ಕಂಡಪುರಂ ಶ್ರೀನಿವಾಸ 
ಸಾಹಿತ್ಯ ವಾಹಿನಿ, ಬೆಂಗಳೂರು - ೫೨ ರೂ. ೬೦ 
ಮಧುರ ಚಿನ್ನರ ಅಧ್ಯಯನ ಹಾದಿ : ಅನುಸೂಯಾ ಗಲಗಲಿ ಹಲಸಂಗಿ 
ಅಭಿಜಿತ್‌ ಪ್ರಕಾಶನ, ಮುಂಬಯಿ - ೮೦ ರೂ. ೧೫೦ 
ಕೃಷಿ ಕುಸಿತದ ಕಥನಗಳು : ನಾಗೇಶ ಕೆ. ಎನ್‌. 

ಕೃಷಿ ಸಮಯ, ಬೆಂಗಳೂರು - ೯೬ ರೂ. ೧೦೦ 
ಮೋಳಿಗೆ ಮಾರಯ್ಯ (ನಾಟಕ) : ಜಿ. ಎಚ್‌. ಹನ್ನೆರಡುಮಠ 

ವಚನ ಅಧ್ಯಯನ ಕೇಂದ್ರ, ಬೆಳಗಾವಿ-೧೦ ರೂ. ೬೦ 
ಹೂ ಕಣಿವೆಯ ಚಾರಣ (ಪ್ರಬಂಧ) : ಬಾನು ಮುಷ್ತಾಕ 

ಹಾಡ್ಗಹಳ್ಳಿ ಪ್ರಕಾಶನ, ಹಾಸನ ರೂ. ೮೦ 
ರಸ್ತೆಯಲ್ಲಿಮೇ ಪ್ಲವರ್‌ (ಕಾವು: ಸಿಂಧುಚಂದ್ರ ಹೆಗಡೆ 

ಸಿಂಚನ ಪ್ರಕಾಶನ, ಶಿರಸಿ (ಉ.ಕ) ರೂ. ೬೦ 
ಬೆಂಕಿ ಬಾಣಲೆ (ಕಾವ) : ಎಸ್‌. ಮಂಜುನಾಥ 

ನವ ಕರ್ನಾಟಕ ಪ್ರಕಾಶನ, ಬೆಂಗಳೂರು-೧ ರೂ. ೫೫ 
ಓದುವ ವೈಭವ (ಎಮಶರ್ಶೆ) : ಚೈತ್ರಾ ಅರ್ಜುನಪುರಿ 

ಶ್ರೀ ಸಿದ್ಧಾರೂಢ ಪ್ರಕಾಶನ, ಮದ್ದೂರು ರೂ. ೧೬೦ 


ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ ೭೯ 


೨೩೭. ನಿಲ್ಲದ ನೆಲದ ನೋವು (ಕಾವು : ಶಂಕರ ಕುಕನೂರ 
ಸೃಷ್ಟಿ-ಪ್ರತಿಸೃಷ್ಟಿ ಸಾಹಿತ್ಯ ವೇದಿಕೆ, ಮುಂಡರಗಿ (ಗದಗ) ರೂ. ೬೦ 


೨೩೮. ಸಹಗಮನ ಕಾವು : ಎಚ್‌. ಎಸ್‌. ಅನುಪಮಾ 


ಶ್ರೀರಾಘವೇಂದ್ರ ಪ್ರಕಾಶನ, ಅಂಕೋಲಾ (ಉ.ಕ.) ರೂ. ೧೦೦ 
೨೩೯. ಕುದ್ಮಲ್‌ ರಂಗರಾವ : ಲಕ್ಕಣ ಕೊಡಸೆ 
ಕನ್ನಡ ಸಂಘ, ಕ್ರಾವರ (ಉಡುಪಿ) ರೂ. ೪೫ 


ಅ 
ಕನ್ನಡ ಚಂದ್ರಮ, ಬಾರ್ಗಿ, ಕುಮಟಾ (ಉ.ಕ.) 
೨೪೦. ನಾವು-ನೀವು ಕಾವು : ಬೀರಣ್ಣನಾಯಕ, ಹಿರೇಗುತ್ತಿ 
೨೪೧. ಚೇವು-ಬೆಲ್ಲ(ಚುಟುಕು) : ಬೀರಣ್ಣನಾಯಕ, ಹಿರೇಗುತ್ತಿ 
ಇ 
ಸಂಸ್ಕೃತಿ ಬುಕ್‌ ಪ್ಯಾರಡೈಸ್‌, ಮೈಸೂರು-೨೩ 
೨೪೨. ನೋಮ್‌ ಛಾಮ್‌ ಸ್ಕಿ: ಎನ್‌. ಎಸ್‌. ರಘುನಾಥ ರೂ. ೧೨೦ 
೨೪೩. ಕುವೆಂಪು - ಸಾಂಸ್ಕೃತಿಕ ಚರ್ಚೆ : ಎನ್‌. ಎಸ್‌. ರಘುನಾಥ ರೂ. ೧೨೦ 
೦ 


೨೪೪. ಹುಡುಕಾಟ (ಪ್ರಬಂಧ) : ಶಾಂತಾರಾಮ ನಾಯಕ 


೫೦ 


$$ 


೫೦ 


ಹಿಚಕಡ (ಅಂಕೋಲಾ - ಉ.ಕ.) ರೂ. ೧೫೦ 

೨೪೫. ಪುನರಪಿ (ಕಾದಂಬರಿ) : ಕಾವ್ಕಾಕಡಮೆ ನಾಗರಕಟ್ಟೆ 
ಪಲ್ಲವ ಪ್ರಕಾಶನ, ಚನ್ನಪಟ್ಟಣ (ಬಳ್ಳಾರಿ) ರೂ. ೧೩೦ 
ಣ 


ಪಿಯ ಸಂಗಾತಿಗಳೇ, 


* ಸಾದರ ಸ್ವೀಕಾರ ವಿಭಾಗದಲ್ಲಿ ವಿಭಾಗದಲ್ಲಿ ನಮೂದಿತವಾದ ಕೃತಿಗಳ 
ಬಗ್ಗೆ “ವಿಮರ್ಶೆ' ಬರೆಯುವ ಮನಸಿದೆಯೇ? 


ಇ ಕೂಡಲೇ ಸಂಪರ್ಕಿಸಿರಿ : ೯೪೪೯೦-೬೯೩೪೪ 


೮೦ ಸಂಕ್ರಮಣ ೪೨೮ / ಜುಲೈ-ಆಗಸ್ಟ್‌ ೨೦೧೬ 


ಎಂ. ಲತಾ ನಾಗರಾಜ 
ಮೊ: ೯೦೦೮೨-೬೨೨೦೭ 


ಶಿವರಾಮಯ್ಯ/ ಉಷಾ 
ಮೊ: ೯೭೪೧೩-೯೬೬೭೧ 


"ವಿಡಂಬಾರಿ' 
ಮೊ: ೯೯೮೦೧-೧೧೦೦೭೪ 


ಕೆ. ಎಸ್‌. ಭಗವಾನ್‌ 
ಮೊ: ೫೭೩೧೧-೫೩೦೪೮ 


ಡಾ. ಬಸವರಾಜ ಸಬರದ 
ಮೊ: ೯೮೮೬೬-೧೯೨೨೦ 


ಹಜರತ ಅಲಿ ದೇಗಿನಾಳ 


ಮೊ: ೯೦೦೮೨-೩೨೩೬೮ 


ಡಾ. ಎಲ್‌. ಜಿ. ಮೀರಾ 
ಮೊ: ೯೯೮೦೩-೨೮೮೪೫ 


ಶ್ರೀಪಾದ ಭಟ್‌ 
ಮೊ: ೯೮೮೦೪-೫೩೭೯೯ 


ಚನ್ನಪ್ಪಅಂಗಡಿ 
ಮೊ :೯೪೪೮೩-೨೭೭೮೩ 


ಬಿ. ಶೃಂಗೇಶ್ವರ 
ಮೊ: ೯೯೦೦೮-೪೫೭೫೭ 


ಗಾತಾ, 


ಉಪನ್ಮಾಸಕರು, 8 ಇ-೧೯೬, ಜನನಿ, ಇ-ಬ್ಲಾಕ್‌ 
ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ - ೫೭೭ ೨೦೧ 


8 ೧೭೨, ಐಸೆಕ್‌ ರೋಡ್‌, ಹೊಂಗೆ ಸಾಲು ಮನೆ, 
ಟೀಚರ್ಸ್‌ ಕಾಲನಿ, ನಾಗರಬಾವಿ, ಬೆಂಗಳೂರು - ೫೭೦ ೦೭೨ 


ವಿ. ಜಿ. ಭಂಡಾರಿ, ೦/೦. ಕೆ. ವಿ. ಭಂಡಾರಿ 
ಕಡತೋಕ (ಹೊನ್ನಾವರ - ಉ.ಕ.) ೫೮೧ ೩೩೮ 


8 ೧೦, (ಮಹಡಿ), ಹುಡ್ಕೋ ಮನೆ, ಕುವೆಂಪು ನಗರ - | 
ಮೈಸೂರು ೫೭೦ ೦೨೩ 


೫ ೬೪, ತಿರುಮಲ ಬಿಲ್ಡಿಂಗ್‌, ಸೈನಿಕ ಸ್ಕೂಲ್‌ 
ಮೇನ್‌ ಗೇಟ್‌ ಎದುರು, ವಿಜಯಪುರ ೫೮೬ ೧೦೧ 


ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ ೪೦೦ 
ನಿಪ್ಪಾಣಿ (ಬೆಳಗಾವಿ) ೫೯೧ ೨೩೭ 


# ೧೪೯, ವನಸುಮ, ಕ್ರಾಸ-೭, ಮೇನ್‌-೫ 
ಹಂಪಿ ನಗರ, ಬೆಂಗಳೂರು - ೫೬೦ ೧೦೪ 


8೪೬೯, ಶಾಲ್ಮಲಾ, ಕ್ರಾಸ್‌-೩, CHBS ಲೇಔಟ್‌, 
ಸುಬ್ರಮಣ್ಯಪುರ ರಸ್ತೆ, ಬೆಂಗಳೂರು - ೫೬೦ ೦೬೧ 


8 ೧೪ ಎ/೮೫, ಕಾಯಕ, ಕ್ರಾಸ್‌-೫ 
ಕುಮಾರೇಶ್ವರ ನಗರ, ಧಾರವಾಡ ೫೮೦ ೦೦೮ 


೪ ೭೭, ಮುರಲಿ, ಮೇನ್‌-೭, ವಿ. ಆರ್‌. ಬಡಾವಣೆ 
ಮತ್ತಿಕೆರೆ, ಬೆಂಗಳೂರು ೫೬೦ ೦೫೪. 


15100 ಚ ಬ reuonickl, 
OF PUBLICATION 


VIDE RNI No. 29730/76 
EDITOR: CHANDRASHEKHAR PATIL 


Vol. 51 : No. 04 July - August 


ಎಂ. ಅತಾ ನಾಗರಾಜ 
ಶಿವರಾಮಯ್ಯ / ಉಷಾ 

, ಎಡಂಬಾರಿ 

ಕೆ. ಎಸ್‌. ಭಗವಾನ 


ಬಸವರಾಜ ಸಬರದ 


ರಾ ಸೂಟ ಯು ಮಾ ಎಎ. ಚ್‌ 


ಹಜರತ ಅಲಿ ದೇಗಿನಾಳ 
ಕುಮಾರ್‌ ಅನುಪಮ್‌ | 
ಎಲ್‌. ಜಿ. ಮೀರಾ 
ಬಿ. ಶ್ರೀಪಾದ ಭಟ್‌ 
ಚನ್ನಪ್ಪ ಅಂಗಡಿ 
ಬಿ. ಶೃಂಗೇಶ್ವರ 


ಚಂಪಾ 


July - August 


SANKRAMANA PRAKASHANA 

20 1 6 # 2nd Main, Jyothi Layout, Jaragenahalli 
Ward 186, J. P. Nagar Post, Bangalore-560 C 
©0080-2632 33 44, Mob.: 94490-69344 , 


